RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಫೆಬ್ರವರಿ ೧೪, ೨೦೧೩ ( ಮಾಘ ೨೫, ಶಕ ವರ್ಷ ೧೯೩೪) 
Bangalore , Thursday , February 14 , 2013 (Magha 25 , Shaka Varsha 1934 ) 


ಸಂಚಿಕೆ ೭ 
Issue 7 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು , ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವಾಲಯ , 
ಸಂಖ್ಯೆ :ಅಪಜೀ 76 ಎಫ್ ಎಎಫ್ 2009 ಬೆಂಗಳೂರು, ದಿನಾಂಕ: 20 - 05 -2011 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5 ) ಕಲಂ - 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲ್ಲೂಕು, ಹರಿಹರ ಪುರ ಹೋಬಳಿ , ಅಸಗೋಡು, ತಮ್ಮಡವಳ್ಳಿ ಹರಿಹರ ಪರ 
ಮತ್ತು ಮೇಲ್‌ಬೀಳ್ಯ ಗ್ರಾಮಗಳ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ 
ಮೀಸಲು ಅರಣ್ಯವೆಂದು ಈ ಮೂಲಕ ಘೋಷಿಸಿದೆ. 
1. “ ಅನುಸೂಚಿ” 
ಜಿಲ್ಲೆ 

ಚಿಕ್ಕಮಗಳೂರು 
ಕಂದಾಯ ಉಪ ವಿಭಾಗ 

ಚಿಕ್ಕಮಗಳೂರು 
ತಾಲ್ಲೂಕು 
ಹೋಬಳಿ 

ಹರಿಹರಪುರ 
ಗ್ರಾಮ 

ಅಸಗೋಡು, ತಮ್ಮಡವಳ್ಳಿ, ಹರಿಹರಪುರ ಮತ್ತು ಮೇಲ್‌ಬೀಳೆ. 
ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಹೆಸರು | ಅಸಗೋಡು ಬ್ಲಾಕ್ - 1 ರಿಂದ IV 


ಕೊಪ್ಪ 


2. “ ಅನುಸೂಚಿ” ಯ ವಿವರ : ಉದ್ದೇಶಿತ “ ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್ , ಗ್ರಾಮ , ಸರ್ವೆ ನಂಬರ್, ವಿಸ್ತೀರ್ಣದ ವಿವರ. 
ಉದ್ದೇಶಿತ 

ಉದ್ದೇಶಿತ “ಮೀಸಲು ಅರಣ್ಯ ” ಅಧಿಸೂಚನೆಗೆ 

ಗ್ರಾಮ | ಸರ್ವೆ ನಂಬರ್ | 
“ಮೀಸಲು ಅರಣ್ಯ ಪ್ರದೇಶದಲ್ಲಿರುವ ಬ್ಲಾಕ್ಗಳ ಹೆಸರು 

ಒಳಪಡುವಪ್ರದೇಶದ ವಿಸ್ತೀರ್ಣ ಎಕರೆ - ಗುಂಟೆ. 
ಅಸಗೋಡು ಬ್ಲಾಕ್ -| 

ಅಸಗೋಡು 

167 - 28 
| 142 | 

36 - 08 
187 

127 -28 
( ೪೪೯ ) 


227 


೪೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಉದ್ದೇಶಿತ 
“ಮೀಸಲು ಅರಣ್ಯ ಪ್ರದೇಶದಲ್ಲಿರುವ ಬ್ಲಾಕ್‌ಗಳ ಹೆಸರು | 


ಗ್ರಾಮ | ಸರ್ವೆ ನಂಬರ್ 


ಉದ್ದೇಶಿತ “ಮೀಸಲು ಅರಣ್ಯ ” ಅಧಿಸೂಚನೆಗೆ 
ಒಳಪಡುವಪ್ರದೇಶದ ವಿಸ್ತೀರ್ಣ ಎಕರೆ - ಗುಂಟೆ. 


180 


42 - 12 


125 


92 - 00 


126 


36 - 24 


117 


46 - 24 


100 


19 - 16 


246 


38 - 10 


248 


37 - 12 


89 


15 - 12 


21 - 24 


2 - 24 


ತಮ್ಮಡವಳ್ಳಿ 


16 - 20 


50 


42 - 08 


80 


49 - 16 


ಮೇಲಬೀಳೆ 


109 


131 - 00 


110 


108 - 32 


111 


234 - 08 


ಹರಿಹರಪುರ 


21 - 32 


127 - 02 


16 - 16 | 


1436 - 20 


ಅಸಗೋಡು ಬ್ಲಾಕ್ - II 


ಅಸಗೋಡು 


180 


1 - 32 


126 


30 - 36 


187 


2 - 24 


35 - 12 


ಅಸಗೋಡು ಬ್ಲಾಕ್ - III 


ಅಸಗೋಡು 


248 


43 - 12 


37 


33 - 04 


76 - 16 


ಅಸಗೋಡು ಬ್ಲಾಕ್ - IV 


ಮೇಲಬೀಳೆ 


109 


16 - 08 


16 - 08 


ನಾಲ್ಕು ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 

1558 - 32 
1. ಮೇಲ್ಕಂಡ ಕಾಯ್ದೆಯ ಕಲಂ 4(1) ( ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿಗಳು , ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು 
ಇವರನ್ನು “ ಅರಣ್ಯ ವ್ಯವಸ್ಥಾಪನಾಧಿಕಾರಿ ” ಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ 
ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

2. ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 


ಭಾಗ - ೪ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


೪೫೧ 


3. ಮೇಲ್ಕಂಡ ಕಾಯ್ದೆಯ ಕಲಂ 11 , 12 , ಮತ್ತು 14 ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16 (1) ನೇ ಪ್ರಕಾರ ಕರ್ನಾಟಕ 
ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

4 . ಮೇಲ್ಕಂಡ ಅಧಿನಿಯಮ 15 ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮ ಕಲಂ 16 ( 2) ನೇ ಪ್ರಕಾರ 
ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

5. ಇತರೆ ಸವಲತ್ತುಗಳು:- ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ 
ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್ ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ ಉಪಯೋಗಕ್ಕಾಗಿ ರಸ್ತೆಯ 
ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ:05 - 06 - 2002 ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ ಹಕ್ಕನ್ನು ಹಾಗೆಯೇ 
ಮುಂದುವರೆಸಲಾಗಿದೆ . 

6. ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 

ಅಸಗೋಡು ಬ್ಲಾಕ್ -I 

ಸಂಕ್ಷಿಪ್ತ ಸರಹದ್ದು ವಿವರ 
ಉತ್ತರ - ಮೇಲುಬೀಳೆ ಸರ್ವೆ ನಂಬರ್ 109 ರ ಉಳಿಕೆ ಪ್ರದೇಶ, ಯಡದಂಟಿ - ಮೇಲುಬೀಳೆ ಗ್ರಾಮಗಳ ಸಾಮಾನ್ಯ ಗಡಿ, ಹರಿಹರಪುರ 

ಯಡದಂಟಿ ಗ್ರಾಮಗಳ ಸಾಮಾನ್ಯಗಡಿ , ಹರಿಹರಪುರ ಸರ್ವೆ ನಂಬರ್ 97 ಮತ್ತು 46 ರ ಉಳಿಕೆ ಪ್ರದೇಶ. 
ಪೂರ್ವ - ಹರಿಹರಪುರ ಸರ್ವೆ ನಂಬರ್ 46, 97 , ಅಸಗೋಡು ಸರ್ವೆ ನಂಬರ್‌ 246 , 227 , 248, 22, 50 , 89, 142, 227 ಹರಿಹರಪುರ 

ಸರ್ವೆ ನಂಬರ್ 97 , ಅಸಗೋಡು ಸರ್ವೆ ನಂಬರ್‌ 227, 187, 180, 126, 117, 100 ತಮ್ಮಡವಳ್ಳಿ ಸರ್ವೆ ನಂಬರ್ 30, 50 ರ ಉಳಿಕೆ 

ಪ್ರದೇಶ. 
ದಕ್ಷಿಣ - ತಮ್ಮಡವಳ್ಳಿ ಸರ್ವೆ ನಂಬರ್ 33 ಹಾಗೂ 34 ರ ಉತ್ತರ ಗಡಿ ಅಸಗೋಡು ಸರ್ವೆ ನಂಬರ್ 117, ತಮ್ಮಡವಳ್ಳಿ ಸರ್ವೆ ನಂಬರ್ 49, 

ಅಸಗೋಡು ಸರ್ವೆ ನಂಬರ್ 125 ರ ಉಳಿಕೆ ಪ್ರದೇಶ, ತಮ್ಮಡವಳ್ಳಿ, ಗೋಳಗೊಂಡ, ಕಾವಲಕೊಡಗಿ , ಬಿಳಗಲಮನೆ ಮತ್ತು ಕೊಡಗಿ 
ಗ್ರಾಮಗಳ ಗಡಿ, ಅಸಗೋಡು ಸರ್ವೆ ನಂಬರ್ 187 ರ ಉಳಿಕೆ ಪ್ರದೇಶ, ತಮ್ಮಡವಳ್ಳಿ, ಕೆಳಕೊಪ್ಪ ಗ್ರಾಮಗಳ ಗಡಿ, ಮೇಲುಬೀಳೆ ಗ್ರಾಮದ 
ಸರ್ವೆ ನಂಬರ್ 153ರ ಗಡಿ ಮತ್ತು ಸರ್ವೆ ನಂಬರ್ 114 ರ ಉಳಿಕೆ ಪ್ರದೇಶ, ಬಿಲಗದ್ದೆ ಗ್ರಾಮದ ಗಡಿ. 


ಪಶ್ಚಿಮ 


- ಮೇಲುಬೀಳೆ ಸರ್ವೆ ನಂಬರ್ 111, 109 , 110 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 104 ರ ಹಳ್ಳದ ಪಕ್ಕದಲ್ಲಿರುವ ವಾಯುವ್ಯ ಭಾಂದಿನಿಂದ 301° ಕೋನ 5 - 00 
ಸರಪಳಿ ದೂರದಲ್ಲಿ ನಿಲುವಾಗಿಲು ಮತ್ತು ಮೇಲುಬೀಳೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮೇಲುಬೀಳೆ ಗ್ರಾಮದ 
ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ 19 - 00 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 152 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ 
ಸಂಖ್ಯೆ 5 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 152 ರ ಉತ್ತರ, ಪಶ್ಚಿಮ, ದಕ್ಷಿಣ ಹಾಗೂ ಪೂರ್ವದ 
ಗಡಿಯಲ್ಲಿಯೇ ಸುಮಾರು 21 - 50 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 152 ರ ಗಡಿಯಲ್ಲಿಯೇ ಸ್ಥಾನ ಸಂಖ್ಯೆ 6 ನ್ನು ಸೇರುತ್ತದೆ. 

ಂದುವರೆದು ಸೀಮಾರೇಖೆಯು ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್‌ 109 ರಲ್ಲಿ ವಿವಿಧ ಕೋನಗಳಲ್ಲಿ 33 - 00 ಸರಪಳಿ ದೂರ ಚಲಿಸಿ ಮೇಲುಬೀಳೆ 
ಗ್ರಾಮದ ಸರ್ವೆ ನಂಬರ್ 109 , 110 ಹಾಗೂ ಯಡದಂಟಿ ಗ್ರಾಮಗಳು ಕೂಡುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 12 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಯಡದಂಟಿ - ಮೇಲುಬೀಳೆ, ಹರಿಹರಪುರ - ಯಡದಂಟಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 65 - 75 ಸರಪಳಿ ದೂರ ಚಲಿಸಿ 
ಯಡದಂಟಿ - ಹರಿಹರಪುರ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ ಇರುವ ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಹರಿಹರಪುರ ಗ್ರಾಮದ ಸರ್ವೆ ನಂಬರ್ 97 ರಲ್ಲಿ ಪೂರ್ವಾಭಿಮುಖವಾಗಿ ಸುಮಾರು 7 - 50 ಸರಪಳಿ ದೂರ ಚಲಿಸಿ ಹರಿಹರಪುರ ಸರ್ವೆನಂಬರ್ 96 ರ 
ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 14 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಹರಿಹರಪುರ ಸರ್ವೆ ನಂಬರ್ 97 ರಲ್ಲಿ 
ನೈರುತ್ಯಾಭಿಮುಖವಾಗಿ ಸುಮಾರು 8 - 00 ಸರಪಳಿ ದೂರ ಚಲಿಸಿ ಹರಹರಪುರ ಸರ್ವೆ ನಂಬರ್ 94 ರ ಉತ್ತರಾಧ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 16 ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಹರಿಹರಪುರ ಸರ್ವೆ ನಂಬರ್ 97 ರಲ್ಲಿ ವಾಯವ್ಯ ಮತ್ತು ನೈರುತ್ಯಾಭಿಮುಖವಾಗಿ 14 - 50 ಸರಪಳಿ ದೂರ 
ಚಲಿಸಿ ಹರಿಹರಪುರ ಸರ್ವೆ ನಂಬರ್ 97, 93 , 92 , 91 ಕೂಡುವ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರುತ್ತದೆ. ಮುಂದುವರೆದು ಸೀಮಾ 
ರೇಖೆಯು ಹರಿಹರಪುರ ಸರ್ವೆ ನಂಬರ್ 91 ರ ಉತ್ತರ ಹಾಗೂ ಪಶ್ಚಿಮ ಗಡಿಯಲ್ಲಿಯೇ 19 - 25 ಸರಪಳಿ ದೂರ ಚಲಿಸಿ ಹರಿಹರಪುರ ಸರ್ವೆ ನಂಬರ್ 
91 , 89 , 97, 90 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 19 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಹರಿಹರಪುರ ಸರ್ವೆ ನಂಬರ್ 90 ಹಾಗೂ 
97 ರಲ್ಲಿ ವಿವಿಧ ಕೋನಗಳಲ್ಲಿ 50 -40 ಸರಪಳಿ ದೂರ ಚಲಿಸಿ ಹರಿಹರಪುರ ಸರ್ವೆ ನಂಬರ್ 85, 86 ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ 360° 
ಕೋನ 1 - 25 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 26 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಹರಿಹರಪುರ ಸರ್ವೆ ನಂಬರ್ 97 ರಲ್ಲಿ ವಿವಿಧ 
ಕೋನಗಳಲ್ಲಿ 62 - 25 ಸರಪಳಿ ದೂರ ಚಲಿಸಿ ಹರಿಹರಪುರ ಸರ್ವೆ ನಂಬರ್ 71 ರ ದಕ್ಷಿಣಾಗ್ರ ಮೂಲೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 34ನ್ನು ಸೇರುತ್ತದೆ. 


೪೫೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


ಭಾಗ - ೪ಎ 


ಮುಂದುವರೆದು ಸೀಮಾರೇಖೆಯು ಹರಿಹರಪುರ ಸರ್ವೆ ನಂಬರ್ 97 ರಲ್ಲಿ ವಿವಿಧ ಕೋನಗಳಲ್ಲಿ 63 - 50 ಸರಪಳಿ ದೂರ ಚಲಿಸಿ ಹರಿಹರಪುರ ಸರ್ವೆ 
ನಂಬರ್ 52 ರ ದಕ್ಷಿಣಾಗ್ರ ಬಾಂದಿನಿಂದ 149° ಕೋನ 0 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 46ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಹರಿಹರಪುರ ಸರ್ವೆ ನಂಬರ್ 97 ಹಾಗೂ 46 ರಲ್ಲಿ ವಿವಿಧ ಕೋನಗಳಲ್ಲಿ 38 -55 ಸರಪಳಿ ದೂರ ಚಲಿಸಿ ಹರಿಹರಪುರ ಸರ್ವೆ ನಂಬರ್ 39, 46 ಮತ್ತು 
40 ರ ಕೂಡುಬಾಂದಿನಿಂದ 256° ಕೋನ 1 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 47 ಡಿ ಯನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , 
ಸ್ಥಾನದಿಂದ ಸ್ಥಾನಕ್ಕೆ 

ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೋಂಡಿಗಳು 


142° 


7 -50 


164° 


4 - 25 


259° 


3 - 25 


ಮೇಲುಬೀಳೆ ಸರ್ವೆ ನಂಬರ್ 152 ರ ಈಶಾನ್ಯಬಾಂದು 


4 - 00 


19 - 00 


3 - 00 


10 - 00 


5ಎ ಮೇಲುಬೀಳೆ ಸರ್ವೆ ನಂಬರ್ 152 ರ ಉತ್ತರ ಗಡಿ | 
5ಎ | 5ಬಿ | ಮೇಲುಬೀಳೆ ಸರ್ವೆ ನಂಬರ್ 152 ರ ಪಶ್ಚಿಮ ಗಡಿ 
5ಬಿ | 5ಸಿ ಮೇಲುಬೀಳೆ ಸರ್ವೆ ನಂಬರ್ 152 ರ ದಕ್ಷಿಣ ಗಡಿ 
5ಸಿ | 6 ಮೇಲುಬೀಳೆ ಸರ್ವೆ ನಂಬರ್ 152 ರ ಪೂರ್ವದ ಗಡಿಯಲ್ಲಿ 


3 - 25 


5 - 25 


21 - 50 


1280 


6 - 75 


7 - 00 


117° 
187° 


4 - 00 


093° 


1 -75 
7 - 00 


027° 


ಮೇಲುಬೀಳೆ ಸರ್ವೆ ನಂಬರ್ 109, 110 ಮತ್ತು ಯಡದಂಟಿ 

ಗ್ರಾಮಗಳು ಕೂಡುವ ಮುಕ್ಕುಪ್ಪೆ ಬಾಂದು 


6 -50 


33 - 00 


12 


| 12ಎ 


36 - 00 


ಯಡದಂಟಿ-ಮೇಲುಬೀಳೆ ಗ್ರಾಮಗಳ ಸಾಮಾನ್ಯ ಗಡಿ 
ಯಡದಂಟಿ- ಹರಿಹರಪುರ ಗ್ರಾಮಗಳ ಸಾಮಾನ್ಯಗಡಿ 
ಯಡದಂಟಿ - ಹರಿಹರಪುರ ಗ್ರಾಮಗಳ ಸಾಮಾನ್ಯಗಡಿ 


12ಎ | 12ಬಿ 
12ಬಿ | 13 || 


16 - 00 


13 - 75 


65 - 75 


_ 13 | 14 | ಹರಿಹರಪುರ ಸರ್ವೆ ನಂಬರ್ 96 ರ ವಾಯುವ್ಯ ಬಾಂದು 


7 - 50 


7 - 50 


220° 


4 - 50 


| 15 
| 16 | ಹರಿಹರಪುರ ಸರ್ವೆ ನಂಬರ್ 94 ರ ಉತ್ತರಾಧ್ರ ಬಾಂದು 


3 - 50 


8 - 00 


| 17 


289 


4 - 00 


17 


| 18 | 


ಹರಿಹರಪುರ ಸರ್ವೆ ನಂಬರ್ 97 , 93, 92 , 91 ರ 
ಕೂಡುಬಾಂದು 


10 -50 


| 


14 - 50 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೫೩ 


ಸ್ಥಾನದಿಂದ ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , 

ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

10 - 00 


- 18 


| 18 | 


ಹರಿಹರಪುರ ಸರ್ವೆ ನಂಬರ್ 91 ರ ಉತ್ತರ ಗಡಿಗುಂಟ 
ಹರಿಹರಪುರ ಸರ್ವೆ ನಂಬರ್ 91 ರ ಪಶ್ಚಿಮ ಗಡಿ ಮತ್ತು 
ಹರಿಹರಪುರ ಸರ್ವೆ ನಂಬರ್ 91 , 89, 97, 90 ರ 

ಕೂಡುಬಾಂದು 


18ಎ 


| 


19 


| 


9 - 25 


19 - 25 


19 


| 


20 


20 


209° 


2 - 00 


20 


21. 


160° 


3 - 25 


21 


22 


143 


5 - 90 


066° 


11 - 00 


24 


039° 


18 - 25 


24 


25 


0980 


5 - 75 


25 


26 


0980 


4 - 25 


50 - 40 


26 


27 


16 - 00 


226° 
130° 


6 -50 


28 


29 


072 


7 - 50 


29 


| 


029 


3 - 50 


30 | 


1460 


6 - 75 


31 


32 


030° 


7 - 50 


32 


33 


3550 


5 - 00 


33 


34 


ಹರಿಹರಪುರ ಸರ್ವೆ ನಂಬರ್ 71 ರ ದಕ್ಷಿಣಾಗ್ರ ಬಾಂದು 


9 - 50 


62 - 25 


34 


35 


104° 


4 - 25 


35 


36 


035 


5 - 00 


36 


37 


0970 


6 - 00 


160° 


11 -50 


6 - 75 


0450 
297° 


3 - 00 


40 


3360 


5 - 00 


41 


| 


358° 


4 - 50 


017° 


4 - 00 


AA 


4 - 00 


149° 
085 


45 


3 - 75 


46 


354° 


5 - 75 


63 - 50 


೪೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


072° 
_ 0910 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , 
ಸ್ಥಾನದಿಂದ ಸ್ಥಾನಕ್ಕೆ 

ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
46 47 0930 

10 - 75 
47 47ಎ 

6 - 75 
47ಎ 47ಬಿ 

7 - 55 
47ಬಿ 47ಸಿ 096° 

7 - 75 
47ಸಿ | 47ಡಿ 1320 

5 - 75 

38 - 55 
ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 47 ಡಿ ಯಿಂದ ಮುಂದುವರೆದು ಹರಿಹರಪುರ ಸರ್ವೆ ನಂಬರ್ 46 ಮತ್ತು 97 ರಲ್ಲಿ ವಿವಿಧ ಕೋನಗಳಲ್ಲಿ 
ಸುಮಾರು 57 - 50 ಸರಪಳಿ ದೂರ ಚಲಿಸಿ ಮೇಲುಬೀಳೆ, ಹರಿಹರಪುರ, ಅಸಗೋಡು ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಿಂದ 
ಹರಿಹರಪುರ - ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಮೂರನೇ ದ್ವಿಕುಪ್ಪೆ ಬಾಂದಿನಲ್ಲಿ ( ಅಸಗೋಡು ಸರ್ವೆ ನಂಬರ್ 246 ರ ಈಶಾನ್ಯ ದ್ವಿಕುಪ್ಪೆ 
ಬಾಂದು) ಸ್ಥಾನ ಸಂಖ್ಯೆ 53ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್‌ 246, 227 ಮತ್ತು 246 ರಲ್ಲಿ ವಿವಿಧ 
ಕೋನಗಳಲ್ಲಿ 71- 00 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್‌ 241 ರ ಆಗ್ನೆಯ ದ್ವಿಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 63 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 246, 248 ರಲ್ಲಿ ವಿವಿಧ ಕೋನಗಳಲ್ಲಿ ಸುಮಾರು 41 - 55 ಸರಪಳಿ ದೂರ ಚಲಿಸಿ 
ಅಸಗೋಡು ಸರ್ವೆ ನಂಬರ್ 246 , 248 ಮತ್ತು ಕುಣಿಮಕ್ಕಿ ಗ್ರಾಮಗಳು ಸೇರುವ ಮುಕ್ಕುಪ್ಪೆ ಕೂಡುಬಾಂದಿನಿಂದ 244 ಕೋನ 1 -50 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 72 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 248 ಹಾಗೂ 227 ರಲ್ಲಿ ವಿವಿಧ ಕೋನಗಳಲ್ಲಿ 
86 - 80 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 248, 21, 22 ಹಾಗೂ 227 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 87 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾ ರೇಖೆಯು ಅಸಗೋಡು ಸರ್ವೆ ನಂಬರ್ 227 , 22 , 142 , 22 , 50, 89 ರಲ್ಲಿ ವಿವಿಧ ಕೋನಗಳಲ್ಲಿ ಸುಮಾರು 77 - 00 ಸರಪಳಿ 
ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 50, 49 ಹಾಗೂ 89 ರ ಕೂಡುಬಾಂದಿನಿಂದ 270° ಕೋನ 1 - 40 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 96 
ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 89 ಮತ್ತು 142 ರಲ್ಲಿ ವಿವಿಧ ಕೋನಗಳಲ್ಲಿ 60 - 55 ಸರಪಳಿ ದೂರ 
ಚಲಿಸಿ ಅಸಗೋಡು ಸರ್ವೆ ನಂಬರ್ 142 , 149, 152ರ ಕೂಡುಬಾಂದಿನಿಂದ 005 ಕೋನ1- 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 103 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 142 ಹಾಗೂ 227 ರಲ್ಲಿ ವಿವಿಧ ಕೋನಗಳಲ್ಲಿ 108 - 00 ಸರಪಳಿ ದೂರ ಚಲಿಸಿ 
ಅಸಗೋಡು ಸರ್ವೆ ನಂಬರ್ 301 ರ ಆಗ್ನೆಯ ಬಾಂದಿನಲ್ಲಿ ಸ್ನಾನ ಸಂಖ್ಯೆ 122 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ 
ನಂಬರ್‌ 227 , ಹರಿಹರಪುರ ಸರ್ವೆ ನಂಬರ್‌ 97 ಮತ್ತು ಅಸಗೋಡು ಸರ್ವೆ ನಂಬರ್‌ 227 ರಲ್ಲಿ ವಿವಿಧ ಕೋನಗಳಲ್ಲಿ 67 - 50 ಸರಪಳಿ ದೂರ ಚಲಿಸಿ 
ಅಸಗೋಡು ಸರ್ವೆ ನಂಬರ್ 225, 218ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ 326° ಕೋನ 3 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 133 ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್‌ 227 ರಲ್ಲಿ ವಿವಿಧ ಕೋನಗಳಲ್ಲಿ 108 - 00 ಸರಪಳಿ ದೂರ ಚಲಿಸಿ 
ಅಸಗೋಡು ಸರ್ವೆ ನಂಬರ್ 188 ರ ಕೆರೆಯ ಆಗ್ನೆಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 154 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು 
ಸರ್ವೆ ನಂಬರ್ 188 ರ ಕೆರೆಯ ಪೂರ್ವ ಉತ್ತರ ಗಡಿಯಲ್ಲಿಯೇ 7 - 50 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 156 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್‌ 227 ರಲ್ಲಿ ವಿವಿಧ ಕೋನಗಳಲ್ಲಿ 45 - 00 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್‌ 227 , 
193 ಹಾಗೂ 253 ರ ಕೂಡುಬಾಂದಿನಿಂದ 281° ಕೋನ 2 - 00 ಸರಪಳಿ ದೂರದಲ್ಲಿ ಅಸಗೋಡು ಸರ್ವೆ ನಂಬರ್ 253 ರ ಉತ್ತರ ಗಡಿಯಲ್ಲಿ ಸ್ಥಾನ 
ಸಂಖ್ಯೆ 164 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್‌ 253 ರ ಉತ್ತರ ಹಾಗೂ ಪಶ್ಚಿಮ ಗಡಿಯಲ್ಲಿ ಸುಮಾರು 
7- 75 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 227, 253 ಹಾಗೂ 187 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 166 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 187 ರಲ್ಲಿ ವಿವಿಧ ಕೋನಗಳಲ್ಲಿ 46 - 25 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ 
ನಂಬರ್ 173 , 172 ರ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಿಂದ 223° ಕೋನ 2 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 175 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 187 ಮತ್ತು 180 ರಲ್ಲಿ ವಿವಿಧ ಕೋನಗಳಲ್ಲಿ 79 - 25 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ 
ನಂಬರ್ 177 , 178 ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಿಂದ 164° ಕೋನ 3- 70 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 192 ನ್ನು ಸೇರುತ್ತದೆ . ಮುಂದುವರೆದು 
ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 180, 126 ರಲ್ಲಿ ವಿವಿಧ ಕೋನಗಳಲ್ಲಿ 72 - 25 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್‌ 260 
ರ ವಾಯುವ್ಯ ಬಾಂದಿನಿಂದ 255 ಕೋನ 1 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 208 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಅಸಗೋಡು ಸರ್ವೆ ನಂಬರ್ 126 ರಲ್ಲಿ ವಿವಿಧ ಕೋನಗಳಲ್ಲಿ 64 - 75 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್‌ 251 , 252 , 100 ಹಾಗೂ 
126 ರ ಕೂಡುಬಾಂದಿನಿಂದ 265° ಕೋನ 4 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 218 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಅಸಗೋಡು ಸರ್ವೆ ನಂಬರ್ 126, 100, 117, 100 ರಲ್ಲಿ ವಿವಿಧ ಕೋನಗಳಲ್ಲಿ 105 - 50 ಸರಪಳಿ ದೂರ ಚಲಿಸಿ ತಮ್ಮಡವಳ್ಳಿ - ಅಸಗೋಡು ಗ್ರಾಮಗಳ 
ಸಾಮಾನ್ಯ ಗಡಿಯಲ್ಲಿ ಅಸಗೋಡು ಸರ್ವೆ ನಂಬರ್ 80 ರ ದಕ್ಷಿಣಾಗ್ರ ಮೂಲೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 235 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ತಮ್ಮಡವಳ್ಳಿ ಗ್ರಾಮದ ಸರ್ವೆ ನಂಬರ್ 80 ರಲ್ಲಿ ತುಂಗಾ ನದಿಯನ್ನು ಸೇರುವ ಹಳ್ಳದ ಬಲಬದಿಯಲ್ಲಿಯೇ ಸುಮಾರು 44 - 50 ಸರಪಳ 
ದೂರ ಚಲಿಸಿ ತಮ್ಮಡವಳ್ಳಿ ಸರ್ವೆ ನಂಬರ್ 80, 51 ಹಾಗೂ 172 ರ ಕೂಡುಬಾಂದಿನಿಂದ 004° ಕೋನ 3 - 25 ಸರಪಳಿ ದೂರದಲ್ಲಿ ಹಳ್ಳದ 
ಬಲಬದಿಯಲ್ಲಿರುವ ಸ್ಥಾನ ಸಂಖ್ಯೆ 236 ನ್ನು ಸೇರುತ್ತದೆ . ಮುಂದುವರೆದು ಸೀಮಾರೇಖೆಯು ತಮ್ಮಡವಳ್ಳಿ ಸರ್ವೆ ನಂಬರ್ 80 ರಲ್ಲಿ ಪಶ್ಚಿಮಾಭಿಮುಖವಾಗಿ 
ಸುಮಾರು 7 - 50 ಸರಪಳಿ ದೂರ ಚಲಿಸಿ ತಮ್ಮಡವಳ್ಳಿ ಸರ್ವೆ ನಂಬರ್ 172 ರ ವಾಯುವ್ಯ ಭಾಂದಿನಲ್ಲಿ ಸ್ಥಾನ ಸಂಖ್ಯೆ 237ನ್ನು ಸೇರುತ್ತದೆ 
ಮುಂದುವರೆದು ಸೀಮಾರೇಖೆಯು ತಮ್ಮಡವಳ್ಳಿ ಸರ್ವೆ ನಂಬರ್ 172 ರ ಪಶ್ಚಿಮ ಗಡಿಯಲ್ಲಿಯೇ , ನೈರುತ್ಯಾಭಿಮುಖವಾಗಿ 5 - 50 ಸರಪಳಿ ದೂರ ಚಲಿಸಿ 


ಭಾಗ - ೪ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೫೫ 


ತಮ್ಮಡವಳ್ಳಿ ಸರ್ವೆ ನಂಬರ್ 80, 172 ಹಾಗೂ 50 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 238 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ತಮ್ಮಡವಳ್ಳಿ ಸರ್ವೆ ನಂಬರ್ 50 ರಲ್ಲಿ ವಿವಿಧ ಕೋನಗಳಲ್ಲಿ 36 -50 ಸರಪಳಿ ದೂರ ಚಲಿಸಿ ತುಂಗಾ ನದಿಗೆ ಸೇರುವ ಹಳ್ಳದ ಬಲಬದಿಯಲ್ಲಿ ತಮ್ಮಡವಳ್ಳಿ 
ಸರ್ವೆ ನಂಬರ್ 50, 33 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 242 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನ ಸ್ಥಾನಕ್ಕೆ ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ | 

| ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ದಿಂದ 

( ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 
47ಡಿ 47 % 207° 

6 - 00 
47 . 47ಎಫ್ 247° 

9 - 50 
47ಎಫ್ 

5 - 50 


48 | 


254° 


49 


230° 


19 - 50 


49 


| 


50 | 


51 . 


50 
51 


| 
| 


7 - 00 
2 - 00 
3 - 00 


52 


336° 
287° 

| 
222 
ಮೇಲುಬೀಳೆ, ಹರಿಹರಪುರ , ಅಸಗೋಡುಮೂರು ಗ್ರಾಮಗಳ 

ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಿಂದ ಹರಿಹರಪುರ 
ಅಸಗೋಡುಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ಮೂರನೇ 

ದ್ವಿಕುಪ್ಪೆ ಬಾಂದು 


5 - 00 


57 - 50 
6 - 25 


282° 


1960 
250° 


5 - 75 
12 - 50 


230° 


7 - 00 


242° 
242° 


133° 


5 - 00 
6 -50 
3 - 75 
8 - 25 
12 - 75 


0940 
098 


ಅಸಗೋಡು ಸರ್ವೆ ನಂಬರ್‌ 241 ರ ಆಗ್ನೆಯ ದ್ವಿಕುಪ್ಪೆ 

ಬಾಂದು 


3 - 25 


71 - 00 


3 - 50 


025 
063 


66 


| 


67 


349° 
074° 
205 
215 


4 - 25 
1 - 75 
2 - 50 
8 - 75 
5 - 30 
5 - 00 
5 - 25 


296° 


196° 


71 


| 


72 


102 


5 - 25 


41 - 55 


200° 


1330 


7 -50 
3 - 50 
7 - 00 


74 


| 


75 


045 


೪೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನ 
ದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 

9 - 25 


75 
76 


132° 
257° 
224° 


7 - 75 


78 


| 


291° 


9 - 00 
4 - 75 
5 - 00 


80 


030° 


81 


267° 


5 -50 
5 - 75 


82 


179° 


305° 


7 - 80 


251° 
1780 


3 - 00 
3 - 50 
2 -50 


090° 


ಅಸಗೋಡು ಸರ್ವೆ ನಂಬರ್ 248 , 21 , 22 , 227 ರ 

ಕೂಡುಬಾಂದು 


5 - 00 


86 - 80 


190° 


3 - 25 


6| 


1050 


15 - 00 


90 


189 


9 - 00 


90 


9) 


247° 


91 


92 


181° 


5 -50 
2 -50 
8 -50 


92 


| 


129 


0820 


13 - 00 


93 
94 


| 


95 . 


10 - 00 


157° 
136 


95 


96 


10 - 25 


77 - 00 


96 


| 


97 


97 


98 
99 


276° 
179° 
260° 
257° 
316 


4 - 50 
5 - 00 
11 - 25 
5 - 00 


99 


100 


100 


101 


9 - 00 


101 


102 


341° 


19 - 00 


102 


| 


103 


200° 


6 - 80 


104 


334° 


103 
104 


| 
| 


60 - 55 
19 - 50 
5 - 00 


105 


024° 


105 


106 


4 - 50 


0340 
008 


107 


106 . 
107 


| 


108 


223° 


4 - 75 
6 - 25 
6 - 25 
7 - 50 


108 


109 


3040 
3230 


109 


110 


110 | 


111 


321° 


4 - 00 


111 


112 


069 


4 - 00 


0 


113 


040° 


3 - 00 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೫೭ 


ಸ್ಥಾನ 


ದಿಂದ 


113 


324° 


114 


115 
116 
117 


ಸ್ಥಾನಕ್ಕೆ | ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ | 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 
114 

3 - 50 
115 235 

4 - 75 
116 

6 - 00 
117 

5 - 00 
118 101° 

9 - 75 
119 

2 - 00 
120 

6 - 75 


0060 
352° 


| 


014 
290° 


119 


120 


121 


002° 


3 - 00 


121 


122 | ಅಸಗೋಡು ಸರ್ವೆ ನಂಬರ್ 301ರ ಆಗ್ನೆಯ ಬಾಂದಿನಲ್ಲಿ 


2 - 50 


108 - 00 


123 


017° 


2 - 00 


122 
123 


124 


124 


125 
126 


3360 
2330 
316 


125 


7 - 25 
7 - 00 
8 - 25 
5 - 00 
8 - 25 
4 - 50 


126 


127 


335 


127 


128 


314° 


128 


129 


183° 


129 


130 


1560 


9 - 50 


130 | 


131 


127° 


6 - 75 
5 - 00 


131 


132 


158° 
1630 


132 


133 


4 - 00 


67 - 50 


| 


134 
135 


6 - 75 
2 - 75 


133 
134 
135 
136 


136 . 


291° 
231° 
281° 
030° 
323 


3 - 00 


137 


137 


138 


4 - 50 
6 - 00 
5 - 00 


138 


139 


3150 


139 


140 


10 - 00 


179° 
176° 


140 


141 


6 - 50 
4 - 00 


141 


142 


199° 


142 


143 


5 - 00 


144 


143 
144 


114 
057° 
1450 


2 - 75 
2 - 50 


145 


145 


146 


6 - 25 


146 


147 


210° 
185° 
115 


147 


148 


148 | 


149 


2630 
146° 


7 -50 
5 - 25 
8 - 25 
4 - 75 
2 - 00 


149 


150 | 


150 


151 


0930 


೪೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನ 
ದಿಂದ 


ಸ್ಥಾನಕ್ಕೆ 


151 


152 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
| ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ | 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 
146° 

3 - 50 
121° . 

4 - 00 
ಅಸಗೋಡು ಸರ್ವೆ ನಂಬರ್ 188 ರ ಕೆರೆಯ ಆಗ್ನೆಯ 

7 - 75 
ಬಾಂದು 


152 


| 


153 


153 


| 


154 


108 - 00 


154 


5 - 00 


155 | ಅಸಗೋಡು ಸರ್ವೆ ನಂಬರ್ 188 ರ ಕೆರೆಯ ಪೂರ್ವ ಗಡಿ 
156 | ಅಸಗೋಡು ಸರ್ವೆ ನಂಬರ್ 188 ರ ಕೆರೆಯ ಉತ್ತರ ಗಡಿ 


2 - 50 


7 - 50 


156 


| 


157 


202° 


6 - 00 


157 


| 


158 


1630 


5 - 00 


158 


| 


_ 159 


11 - 00 


159 


| 


160 


4 - 00 


069 
220 
127° 
029° 


160 


| 


161 


161 


162 


2 - 25 
5 - 00 
3 -50 
8 - 25 


162 


163 


0680 
164 


163 


164 


45 - 00 


164 


4 - 50 


165 | ಅಸಗೋಡು ಸರ್ವೆ ನಂಬರ್‌ 253 ರ ಉತ್ತರದ ಗಡಿ 

ಅಸಗೋಡು ಸರ್ವೆ ನಂಬರ್‌ 253 ರ ಪಶ್ಚಿಮ ಗಡಿ ಹಾಗೂ 
166 ಅಸಗೋಡು ಸರ್ವೆ ನಂಬರ್‌ 253, 187, 227 ರ 

ಕೂಡುಬಾಂದು 


3 - 25 


7 -75 
6 - 25 


166 


| 


167 


2820 


167 


168 


5 - 00 


168 


169 


8 - 25 


169 | 


170 


170 | 


171 


1860 
0960 
157° 
283° 
2530 
211° 
137° 
1540 


2 - 75 
3 - 25 
5 - 00 


171 


| 


172 


172 


173 


3 - 25 


173 


| 


174 


3 - 50 


174 


175 


9 - 00 


46 - 25 


175 


0660 


176 
177 
178 


5 - 00 
6 - 50 


034° 
118° 


2 - 75 


177 
178 


| 
| 


179 | 


4 - 25 


141° 
169° 


179 | 


180 


3 - 00 


180 


181 


229 


3 - 50 


181 


182 


4 - 00 


182 


| 


2930 
260° 
180° 


5 - 50 
3 - 75 


183 


| 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೫೯ 


ಸ್ಥಾನ 


ಸ್ಥಾನಕ್ಕೆ | ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 


ದಿಂದ 
184 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 

3 - 75 


185 


185 


186 . 


7 - 50 


098 
200° 
2460 
191° 


187 


4 - 75 


186 
187 


| 


188 


6 - 00 


188 


189 


3 - 75 


1050 
200° 


189 


190 


2 - 00 


191 


1130 


7 - 00 


190 
191 


192 


130° 


6 - 25 
79 - 25 


192 


193 


215° 


3 - 50 


193 


194 


244° 


3 - 25 


194 


195 


4 - 75 


195 


196 


2 - 00 


206° 
2880 
183° 
139 


196 


197 


8 - 00 


197 


198 


198 | 


199 


1850 


6 - 25 
2 -50 
2 - 75 
3 - 75 


199 


200 


1040 
0630 


200 | 


201 
202 


3 - 00 


203 


151° 
052 
352° 


204 


201 
202 
203 
204 
205 
206 
207 


205 


3530 


4 - 50 
6 - 25 
5 - 50 
6 - 00 
4 - 25 


206 


020 


207 


132 


| 


208 


0860 


6 - 00 


72 - 25 


| 


209 | 


208 
209 


190° 
107° 


210 
211 


210 


040° 


8 - 75 
3 - 50 
4 - 75 
4 - 50 
4 - 00 


212 


170° 


211 
212 


| 
| 


213 


106° 


213 


214 


6 - 75 


0230 
311° 


214 | 


215 


7 - 25 


215 


216 


10 - 75 


001° 
124 


216 


| 


217 


10 - 50 


217 


218 


1090 


4 - 00 


64 - 75 


218 


219 


187° 


1 - 75 
5 - 75 


219 


220 


270° 
183 


220 


2 - 25 


221 
222 


221 


147° 


10 - 00 


೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನಕ್ಕೆ | ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 
223 

102° | 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 

5 - 00 


ಸ್ಥಾನ 
ದಿಂದ 
222 
223 
224 
225 


224 


166° 


4 - 00 


225 


115 


8 - 00 


226 


6 - 00 


226 


227 


6 - 25 


221 


228 


7 - 75 


229 


044° 
0840 
050° 
330° 
2850 
0380 
081° 


228 | 
229 


3 - 25 


230 | 


13 - 00 


230 | 


231 


6 - 00 


231 


232 


8 - 00 


232 


342° 


6 - 00 


233 
234 


233 


012° 


4 - 00 


234 


| 


235 


ಅಸಗೋಡು ಸರ್ವೆ ನಂಬರ್ 
80 ರ ದಕ್ಷಿಣಾಗ್ರ ಬಾಂದು 


8 - 50 


105 -50 


235 


236 


ತುಂಗಾನದಿಗೆ ಸೇರುವ ಹಳ್ಳದ ಬಲಬದಿ | 


44 - 50 


44 - 50 


237 


18 


237 


236 ತಮ್ಮಡವಳ್ಳಿ ಸರ್ವೆ ನಂಬರ್ 

7 - 50 
_ 172 ರ ವಾಯುವ್ಯ ಬಾಂದು 

7 - 50 
ತಮ್ಮಡವಳ್ಳಿ ಸರ್ವೆ ನಂಬರ್ 
172 ರ ಪಶ್ಚಿಮ ಗಡಿ ಮತ್ತು ತಮ್ಮಡವಳ್ಳಿ ಸರ್ವೆ ನಂಬರ್ 

5 - 50 
172 , 50 , 80 ರ ಕೂಡುಬಾಂದು 

5 -50 
238 239 117 | 

11 - 00 
239 240 | 101° 

6 - 00 
240 241 183° 

7 - 50 
ತಮ್ಮಡವಳ್ಳಿ ಸರ್ವೆ ನಂಬರ್ 50 , 33 ರ ಪೂರ್ವ ದಿಕ್ಕಿನ 
241 242 

12 - 00 
ಹಳ್ಳದ ಪಕ್ಕದ ಕೂಡುಬಾಂದು 

36 - 50 
ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 242 ರಿಂದ ಮುಂದುವರೆದು ತಮ್ಮಡವಳ್ಳಿ ಸರ್ವೆ ನಂಬರ್ 33ರ ಉತ್ತರ ಹಾಗೂ ಸರ್ವೆ ನಂಬರ್ 34 ರ 
ಉತ್ತರ, ಪಶ್ಚಿಮ ಗಡಿಯಲ್ಲಿಯೇ ಸುಮಾರು 34 - 25 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 117, 114 ಹಾಗೂ 115 ಮತ್ತು ತಮ್ಮಡವಳ್ಳಿ 
ಸರ್ವೆ ನಂಬರ್‌ 34 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 245 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಗ್ರಾಮದ ಸರ್ವೆ ನಂಬರ್ 
117 ರಲ್ಲಿ ವಿವಿಧ ಕೋನಗಳಲ್ಲಿ ಸುಮಾರು 43 - 75 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 101, 102 ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ 
027° ಕೋನ 3 - 25 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 252 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 117 
ರಲ್ಲಿ ನೈರುತ್ಯಾಭಿಮುಖವಾಗಿ 12 - 75 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 101 ಮತ್ತು ಕೆರೆಯ ಉತ್ತರ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ 
ಸಂಖ್ಯೆ 254 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಕೆರೆಯ ಉತ್ತರ, ಪಶ್ಚಿಮ ಹಾಗೂ ದಕ್ಷಿಣ ಗಡಿಯಲ್ಲಿಯೇ ಸುಮಾರು 6 - 50 ಸರಪಳಿ 
ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 101 ಹಾಗೂ ಕೆರೆಯ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 255 ನ್ನು ಸೇರುತ್ತದೆ . ಮುಂದುವರೆದು 
ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 117 ರಲ್ಲಿ ವಿವಿಧಕೋನಗಳಲ್ಲಿ 37 - 50 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 117, 115 
ಮತ್ತು ತಮ್ಮಡವಳ್ಳಿ ಸರ್ವೆ ನಂಬರ್ 45, 49 ರ ಕೂಡುಬಾಂದಿನಿಂದ 303° ಕೋನ 2 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 259 ನ್ನು ತಮ್ಮಡವಳ್ಳಿ 
ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸೇರುತ್ತದೆ . ಮುಂದುವರೆದು ಸೀಮಾರೇಖೆಯು ತಮ್ಮಡವಳ್ಳಿ ಗ್ರಾಮದ ಸರ್ವೆ ನಂಬರ್ 49 , ಅಸಗೋಡು 
ಸರ್ವೆ ನಂಬರ್ 125 ರಲ್ಲಿ ವಿವಿಧ ಕೋನಗಳಲ್ಲಿ 48 - 15 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 118 ರ ಉತ್ತರಾಗ್ರ ದ್ವಿಕುಪ್ಪೆ ಬಾಂದಿನಿಂದ 
068° ಕೋನ3 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 264 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 125 ರಲ್ಲಿ 


ಭಾಗ - ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೬೧ 


ವಿವಿಧ ಕೋನಗಳಲ್ಲಿ ಸುಮಾರು 54 - 25 ಸರಪಳಿ ದೂರ ಚಲಿಸಿ ತಮ್ಮಡವಳ್ಳಿ ಸರ್ವೆ ನಂಬರ್ 48, 46 ಹಾಗೂ ಅಸಗೋಡು ಸರ್ವೆ ನಂಬರ್ 125 , 123, 
122 ರ ಕೂಡುಬಾಂದಿನಿಂದ ನೈರುತ್ಯಕ್ಕೆ 7 - 75 ಸರಪಳಿ ದೂರದಲ್ಲಿ ತಮ್ಮಡವಳ್ಳಿ - ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 270ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತಮ್ಮಡವಳ್ಳಿ- ಅಸಗೋಡು, ಗೊಳಗೊಡ- ಅಸಗೋಡು ಹಾಗೂ ಕಾವಲಕೊಡಗಿ - ಅಸಗೋಡು ಗ್ರಾಮಗಳ 
ಸಾಮಾನ್ಯ ಗಡಿಯಲ್ಲಿಯೇ ಸುಮಾರು 79 - 75 ಸರಪಳಿ ದೂರ ಚಲಿಸಿ ಬಿಳಗಲಮನೆ, ಅಸಗೋಡು ಮತ್ತು ಕಾವಲಕೊಡಗಿ ಮೂರು ಗ್ರಾಮಗಳ ಗಡಿಗಳು 
ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 271 ನ್ನು ಸೇರುತ್ತದೆ . ಮುಂದುವರೆದು ಸೀಮಾರೇಖೆಯು ಬಿಳಗಲಮನೆ - ಅಸಗೋಡು ಗ್ರಾಮಗಳ ಸಾಮಾನ್ಯ 
ಗಡಿಯಲ್ಲಿಯೇ ವಾಯುವ್ಯಾಭಿಮುಖವಾಗಿ 2 - 00 ಸರಪಳಿ ದೂರ ಚಲಿಸಿ ಬಿಳಗಲಮನೆ- ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ ಸ್ಥಾನ ಸಂಖ್ಯೆ 
272 ನ್ನು ಸೇರುತ್ತದೆ . ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 180 ರಲ್ಲಿ ವಿವಿಧ ಕೋನಗಳಲ್ಲಿ 8 - 25 ಸರಪಳಿ ದೂರ ಚಲಿಸಿ 
ಬಿಳಗಲಮನೆ, ಅಸಗೋಡು, ಕಾವಲಕೊಡಗಿ ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಿಂದ ವಾಯುವ್ಯಕ್ಕೆ 7 - 75 ಸರಪಳಿ ದೂರದಲ್ಲಿ 
ಬಿಳಗಲಮನೆ- ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 275 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಬಿಳಗಲಮನೆ 
ಅಸಗೋಡು, ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಮತ್ತು ಅಸಗೋಡು ಸರ್ವೆ ನಂಬರ್ 187 ರ ದಕ್ಷಿಣ ಗಡಿಯಲ್ಲಿ ವಾಯುವ್ಯ , ನೈರುತ್ಯಾಭಿಮುಖವಾಗಿ 
43 - 00 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 277 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 187 ರಲ್ಲಿ ವಿವಿಧ 
ಕೋನಗಳಲ್ಲಿ 15 - 50 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 182 ರ ಉತ್ತರಾಧ್ರ ದ್ವಿಕುಪ್ಪೆ ಬಾಂದಿನಿಂದ 062° ಕೋನ 4 - 00 ಸರಪಳಿ 
ದೂರದಲ್ಲಿ ಅಸಗೋಡು ಸರ್ವೆ ನಂಬರ್ 187 ರ ಪಶ್ಚಿಮ ಗಡಿಯಲ್ಲಿ ಸ್ಥಾನ ಸಂಖ್ಯೆ 281 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಅಸಗೋಡು 
ಸರ್ವೆ ನಂಬರ್ 187 ರ ಪಶ್ಚಿಮಗಡಿ ಹಾಗೂ ಮೇಲುಬೀಳೆ ಸರ್ವೆ ನಂಬರ್ 111 ರ ದಕ್ಷಿಣ ಗಡಿಯಲ್ಲಿ ( ಕೆಳಕೊಪ್ಪ ಮೇಲುಬೀಳೆ ಸಾಮಾನ್ಯ ಗಡಿ) 
ಸುಮಾರು 47 - 00 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 153 ರ ಆಗ್ನೆಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 282 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 153 ರ ಪೂರ್ವ, ಉತ್ತರ ಮತ್ತು ಪಶ್ಚಿಮ ಗಡಿಯಲ್ಲಿ ಸುಮಾರು 38 - 00 ಸರಪಳಿ ದೂರ 
ಚಲಿಸಿ ಶೃಂಗೇರಿ ತಾಲ್ಲೂಕು ಕೆಳಕೊಪ್ಪ, ಕೊಪ್ಪ ತಾಲ್ಲೂಕು ಮೇಲುಬೀಳೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಮೇಲುಬೀಳೋ ಸರ್ವೆ ನಂಬರ್ 153 ರ ನೈರುತ್ಯ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 283 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಶೃಂಗೇರಿ ತಾಲ್ಲೂಕು ಕೆಳಕೊಪ-ಕೊಪ್ಪ ತಾಲ್ಲೂಕು ಮೇಲುಬೀಳೋ 
ಗ್ರಾಮಗಳ ಗಡಿಯಲ್ಲಿಯೇ ಪಶ್ಚಿಮ ಮತ್ತು ವಾಯುವ್ಯಾಭಿಮುಖವಾಗಿ ಸುಮಾರು 17 - 00 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 284 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ 31 - 50 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ 
ನಂಬರ್ 56 ರ ಉತ್ತರಾಧ್ರ ಬಾಂದಿನಿಂದ 262° ಕೋನ 4 -50 ಸರಪಳಿ ದೂರದಲ್ಲಿ ಬಿಲಗದ್ದೆ - ಮೇಲುಬೀಳ್ಯ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 
288 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಬಿಲಗದ್ದೆ - ಮೇಲುಬೀಳ್ಯ ಗ್ರಾಮಗಳ ಸಾಮಾನ್ಯ ಗಡಿಯುಲ್ಲಿಯೇ ಉತ್ತರ , ವಾಯುವ್ಯಾ 
ಭಿಮುಖವಾಗಿ ಸುಮಾರು 29 - 00 ಸರಪಳಿ ದೂರ ಚಲಿಸಿ ಮೇಲುಬೀಳೆ- ಬಿಲಗದ್ದೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ದ್ವಿಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
289 ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು ಕೊಂಡಿಗಳು 
ದಿಂದ ಸ್ಥಾನಕ್ಕೆ ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 

= ಇಪ್ಪತ್ತು ಮೀಟರ್‌ಗಳುಸರಪಳಿ 

ಕೊಂಡಿಗಳು 
242 243 ತಮ್ಮಡವಳ್ಳಿ ಸರ್ವೆ ನಂಬರ್ 33 ರ ಉತ್ತರ ಗಡಿ. 

9 - 00 
243 244 ತಮ್ಮಡವಳ್ಳಿ ಸರ್ವೆ ನಂಬರ್ 34 ರ ಉತ್ತರ ಗಡಿ. 

16 - 00 
ತಮ್ಮಡವಳ್ಳಿ ಸರ್ವೆ ನಂಬರ್‌ 34 ರ ಪಶ್ಚಿಮ ಗಡಿ ಹಾಗೂ ತಮ್ಮಡವಳ್ಳಿ ಸರ್ವೆ 
244 245 

9 - 25 
ನಂಬರ್‌ 34 , ಅಸಗೋಡು ಸರ್ವೆ ನಂಬರ್ 117 , 114 , 115 ರ ಕೂಡುಬಾಂದು 


34 - 25 


245 


246 | 


013 


6 - 20 


246 


247 


3450 


247 


303 


248 
249 


6 - 75 
12 - 30 | 
7 - 00 
1 - 50 


248 


319 


249 


250 


311° 


250 


251 


3 - 00 


221° 
331° 


251 


252 


7 - 00 


43 - 75 


252 


253 


7 - 00 


244° 
254 | ಅಸಗೋಡು ಸರ್ವೆ ನಂಬರ್ 101 ಮತ್ತು ಕೆರೆಯ ಉತ್ತರ ದಿಕ್ಕಿನ ಕೂಡುಬಾಂದು 


253 


5 - 75 


12 - 75 


೪೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು ಕೊಂಡಿಗಳು 
ಸ್ಥಾನಕ್ಕೆ ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 

= ಇಪ್ಪತ್ತು ಮೀಟರ್‌ಗಳುಸರಪಳಿ 

ಕೊಂಡಿಗಳು 
| ಕೆರೆಯ ಉತ್ತರ , ಪಶ್ಚಿಮ , ದಕ್ಷಿಣದ ಗಡಿ ಹಾಗೂ ಅಸಗೋಡು ಸರ್ವೆ ನಂಬರ್ 101 | 

6 - 50 
- ಮತ್ತು ಕೆರೆಯ ದಕ್ಷಿಣ ದಿಕ್ಕಿನ ಕೂಡುಬಾಂದು 


254 


6 - 50 


255 


256 


13 - 75 


128° 
022° 


256 


257 


3 - 00 


257 


1450 


13 -50 


_ 258 
259 


258 


140° 


7 - 25 . 


37 - 50 


259 


| 


260 


265 


12 - 00 


260 


261 


2760 


4 - 50 


261 


262 


309 


8 - 90 


262 


263 


3080 


9 - 25 


263 


264 


3390 


13 - 50 


48 - 15 


264 


272° 


12 -50 


265 
266 


265 


174° 


3 - 50 


266 


267 


135° 


6 - 25 


267 


268 


2140 


12 - 00 


268 


147° 


6 - 00 


269 
270 | 


269 


| 


1150 


14 - 00 


54 - 25 


270 


270ಎ 


11 - 25 


270 


270ಬಿ 


11 - 00 


270ಬಿ 


270ಸಿ 


5 - 50 


270ಸಿ 


270ಡಿ 


ತಮ್ಮಡವಳ್ಳಿ - ಅಸಗೋಡು ಗ್ರಾಮಗಳ ಸಾಮಾನ್ಯಗಡಿ 
ಗೊಳಗೊಡ- ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿ 
ಕಾವಲಕೊಡಗಿ - ಅಸಗೋಡುಗ್ರಾಮಗಳ ಸಾಮಾನ್ಯ ಗಡಿ 

- ಡಿಪ್ಲೋ 

- ಡಿಪ್ಲೋ 
ಕಾವಲಕೊಡಗಿ- ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿ ಹಾಗೂ ಬಿಳಗಲಮನೆ, 
ಅಸಗೋಡು, ಕಾವಲುಕೊಡಗಿ ಮೂರು ಗ್ರಾಮಗಳ ಗಡಿಗಳು ಕೂಡುವ ಮುಕ್ಕುಪ್ಪೆ 

ಬಾಂದು 


27 - 50 


270ಡಿ 


2707 


10 - 50 


2702 


271 


14 - 00 


79 - 75 


271 | 


272 


| 


ಬಿಳಗಲಮನೆ- ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿ 


2 - 00 | 


2 - 00 


272 


273 


078° 


2 - 25 


273 


274 


3380 


3 - 00 


274 


275 


3120 


3 - 00 


8 - 25 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


೪೬೩ 


ಸ್ಥಾನಕ್ಕೆ 


ಕೋನಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 


ದಿಂದ 


ಅಂತರ ಸರಪಳಿಗಳಲ್ಲಿ ಒಂದು 
ಸರಪಳಿ = ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳುಸರಪಳಿ 

ಕೊಂಡಿಗಳು 
28 - 50 | 


275 


276 


ಬಿಳಗಲಮನೆ - ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿ 
ಅಸಗೋಡು ಸರ್ವೆ ನಂಬರ್ 187 ರ ದಕ್ಷಿಣ ಗಡಿ 


276 


277 


14 - 50 


43 - 00 


277 


278 


3460 


1 - 00 


278 


279 


4 - 00 


2820 
021° 


279 


280 


9 - 50 


280 


281 


2880 


1 - 00 


15 - 50 


281 


| 282 | | 


ಅಸಗೋಡು ಸರ್ವೆ ನಂಬರ್187 ರ ಪಶ್ಚಿಮ ಗಡಿ ಮತ್ತು ಮೇಲುಬೀಳೆ ಸರ್ವೆ 
ನಂಬರ್ 111 ರ ದಕ್ಷಿಣ ಗಡಿ ಹಾಗೂ ಮೇಲುಬೀಳೆ ಸರ್ವೆ ನಂಬರ್ 

_ 153 ರ ಆಗ್ನೆಯ ಬಾಂದು 


47 - 00 


47 - 00 


282 


283 


ಮೇಲುಬೀಳೆ ಸರ್ವೆ ನಂಬರ್ 153 ರ ಪೂರ್ವ, ಉತ್ತರ, ಪಶ್ಚಿಮದ ಗಡಿ ಹಾಗೂ 

ಸರ್ವೆ ನಂಬರ್ 153 ರ ನೈರುತ್ಯ ಬಾಂದು 


38 - 00 


38 - 00 


283 


284 


ಕೆಳಕೊಪ್ಪ- ಮೇಲುಬೀಳ್ಯ ಗ್ರಾಮಗಳ ಸಾಮಾನ್ಯ ಗಡಿ 


17 - 00 


17 - 00 


284 


285 


226° 


9 -50 


285 


286 


351° 


12 - 50 


286 


287 . 


2950 


3 - 00 


287 


288 


239° 


6 - 50 


31 - 50 


288 


289 


ಬಿಲಗದ್ದೆ - ಮೇಲುಬೀಳ್ಯ ಗ್ರಾಮಗಳ ಸಾಮಾನ್ಯ ಗಡಿ ಮತ್ತು ಸದರಿ ಸಾಮಾನ್ಯ 

ಗಡಿಯಲ್ಲಿರುವ ದ್ವಿಕುಪ್ಪೆ ಬಾಂದಿನಲ್ಲಿ 


29 - 00 


29 - 00 


ಪಶ್ಚಿಮ : ಸೀಮಾರೇಖೆಯು ಸ್ಥಾನ ಸಂಖ್ಯೆ 289 ರಿಂದ ಮುಂದುವರೆದು ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ 
29 - 50 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 63 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 293 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಪೂರ್ವಾಭಿಮುಖವಾಗಿ ಸರ್ವೆ ನಂಬರ್ 63 ರ ದಕ್ಷಿಣ ಗಡಿಯಲ್ಲಿ ಸುಮಾರು 4 - 00 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 294 ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ 67 - 75 ಸರಪಳಿ ದೂರ ಚಲಿಸಿ ಸರ್ವೆ 
ನಂಬರ್ 33 , 111 ಮತ್ತು 40 ರ ಕೂಡುಬಾಂದಿನಿಂದ 102° ಕೋನ 1 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 303 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ 46 - 50 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 114 ರ 
ದಕ್ಷಿಣಾಗ್ರ ಬಾಂದಿನಿಂದ 163° ಕೋನ 3 - 50 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 309 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಮೇಲುಬೀಳೆ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ 54 - 00 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 20 ರ ಆಗ್ನೆಯ ಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 317 ನ್ನು ಸೇರುತ್ತದೆ . ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 20 ರ ಪೂರ್ವದ ಗಡಿಯಲ್ಲಿ ಉತ್ತರಾಭಿಮುಖವಾಗಿ 
3 - 75 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 20 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 318 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖಯು ಮೇಲುಬೀಳೆ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ ಸುಮಾರು 35 - 25 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 
150 ರ ಆಗ್ನೆಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 324 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 150 ರ ಪೂರ್ವದ 
ಗಡಿಯಲ್ಲಿಯೇ ಸುಮಾರು 8 -50 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 150 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 325 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 150 , 149 , 148 ಮತ್ತು 147 ರ ಉತ್ತರ ಗಡಿಯಲ್ಲಿಯೇ ಸುಮಾರು 9 - 75 ಸರಪಳಿ 


೪೬೪ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


0 


R 


ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 146, 147 ರ ಉತ್ತರ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 326 ನ್ನು ಸೇರುತ್ತದೆ . ಮುಂದುವರೆದು 
ಸೀಮಾ ರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 111 , 109 ಮತ್ತು 111 ರಲ್ಲಿ ವಿವಿಧ ಕೋನಗಳಲ್ಲಿ 46 - 00 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ 
ನಂಬರ್ 111, 133 ಮತ್ತು 64 ರ ಮುಕ್ಕುಪ್ಪೆ ಕೂಡು ಬಾಂದಿನಿಂದ 049° ಕೋನ 13 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 335 ನ್ನು ಸೇರುತ್ತದೆ. 
ಮುಂದು ವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ 35 - 75 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ 
ನಂಬರ್ 146 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 344 ನ್ನು ಸೇರುತ್ತದೆ . ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 
ವಿವಿಧ ಕೋನಗಳಲ್ಲಿ 48 - 00 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 123 ರ ಉತ್ತರಾಧ್ರ ಬಾಂದಿನಿಂದ 044° ಕೋನ 1 - 50 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 350 ನ್ನು ಸೇರುತ್ತದೆ . ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ 
ಸುಮಾರು 58 - 25 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 127 ರ ಆಗ್ನೆಯ ಬಾಂದಿನಿಂದ ವಾಯುವ್ಯಕ್ಕೆ 5 - 75 ಸರಪಳಿ ದೂರದಲ್ಲಿ ಸರ್ವೆ 
ನಂಬರ್ 127 ರ ದಕ್ಷಿಣ ಗಡಿಯಲ್ಲಿ ಸ್ಥಾನ ಸಂಖ್ಯೆ 362 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 111 ಮತ್ತು 
109 ರಲ್ಲಿ ವಿವಿಧ ಕೋನಗಳಲ್ಲಿ ಸುಮಾರು 43 - 25 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 109, 111 ಮತ್ತು 71 ರ ದ್ವಿಕುಪ್ಪೆ 

ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 369 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ 
ಸರ್ವೆ ನಂಬರ್‌ 109 , 111 ಮತ್ತು 109 ರಲ್ಲಿ ವಿವಿಧ ಕೋನಗಳಲ್ಲಿ 53 - 25 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 85 , 84 ರ ಪೂರ್ವದ 
ದಿಕ್ಕಿನ ಕೂಡುಬಾಂದಿನಿಂದ 172° ಕೋನ 2 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 375 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ 
ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ ಸುಮಾರು 22 - 75 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 109, 86 ಮತ್ತು 83 ರ 
ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 379ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ 
ಸುಮಾರು 31 - 50 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 81 ರ ವಾಯುವ್ಯ ಮೂಲೆಬಾಂದಿನಲ್ಲಿ ಸ್ಥಾನ ಸಂಖ್ಯೆ 384 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ ಸುಮಾರು 34 - 50 ಸರಪಳಿ ದೂರ ಚಲಿಸಿ ಮೇಲುಬೀಳೆ 
ಸರ್ವೆ ನಂಬರ್ 93, 109 , 94 ರ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 389ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳ್ಯ 
ಸರ್ವೆ ನಂಬರ್ 109 ರಲ್ಲಿ ಆಸ್ಟ್ರೇಯಾಭಿಮುಖವಾಗಿ ಸುಮಾರು 14 - 25 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 89 ರ ವಾಯುವ್ಯ ದ್ರಿಕುಪ್ಪೆ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 390 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 89 ರ ಪಶ್ಚಿಮ ಹಾಗೂ ದಕ್ಷಿಣ 
ಗಡಿಯಲ್ಲಿಯೇ ಸುಮಾರು 19 - 75 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 89 ರ ದಕ್ಷಿಣಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 391 ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 109 ಮತ್ತು 110 ರಲ್ಲಿ ವಿವಿಧ ಕೋನಗಳಲ್ಲಿ 28 - 50 ಸರಪಳಿ ದೂರ ಚಲಿಸಿ 
ಮೇಲುಬೀಳೆ ಸರ್ವೆ ನಂಬರ್ 142 ರ ದಕ್ಷಿಣಾಗ್ರ ಮೂಲೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 394 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಮೇಲುಬೀಳೆ ಸರ್ವೆ ನಂಬರ್ 142 ರ ದಕ್ಷಿಣ, ಪೂರ್ವ, ಉತ್ತರ ಗಡಿಯಲ್ಲಿಯೇ 22 - 00 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 142 ರ ಉತ್ತರ 
ಗಡಿಯಲ್ಲಿ ಸ್ಥಾನ ಸಂಖ್ಯೆ 395 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 110, 
ಕೋನಗಳಲ್ಲಿ ೨6 - 05 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 109, 103, 102, 101 ರ ಕೂಡುಬಾಂದಿನಿಂದ 106° ಕೋನ 4 - 50 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 413 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ 39 - 25 
ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 109 , 103, 102, 101 ರ ಕೂಡುಬಾಂದಿನಿಂದ 035 ಕೋನ 8 - 25 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 422 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ 23 - 25 ಸರಪಳಿ ದೂರ 
ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 100 ಮತ್ತು 101 ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ ವಾಯುವ್ಯಕ್ಕೆ ಮೇಲುಬೀಳೆ ಸರ್ವೆ ನಂಬರ್ 100 ರ ಉತ್ತರ 
ಗಡಿಯಲ್ಲಿನ 4 ನೇ ಬಾಂದುಕಲ್ಲಿನಲ್ಲಿ ಸ್ಥಾನ ಸಂಖ್ಯೆ 427 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ 
ವಿವಿಧ ಕೋನಗಳಲ್ಲಿ 40 - 20 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 137 ಮತ್ತು 138ರ ಪೂರ್ವದ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
436 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ 22 - 50 ಸರಪಳಿ ದೂರ ಚಲಿಸಿ 
ಸ್ಥಾನ ಸಂಖ್ಯೆ 439 ರ ಮುಖಾಂತರ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಸ್ಥಾನ ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , 

ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ದಿಂದ ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 
289 | 290 055° 

16 - 25 
290 | 

| 

4 - 75 
291 ) 292 010° 

5 - 00 
292 | 293 ) ಮೇಲುಬೀಳೆ ಸರ್ವೆ ನಂಬರ್‌ 63 ರ ನೈರುತ್ಯ ಬಾಂದಿನಲ್ಲಿ 

3 - 50 

29 - 50 
293 | 294 ಮೇಲುಬೀಳೆ ಸರ್ವೆ ನಂಬರ್‌ 63 ರ ದಕ್ಷಿಣ ಗಡಿ 

4 - 00 

4 - 00 
294 295 

8 - 25 
295 296 

3 - 25 
296 | 

1 -50 


ಸಾನರಿ, 


ಕ್ಕೆ 


291 


096° 


1560 


218 
2980 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


೪೬೫ 


ಸ್ಥಾನ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , 

ಸ್ಥಾನ ಸಂಖ್ಯೆಯು ವಿವರಣೆ 


ದಿಂದ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ- ಕೊಂಡಿಗಳು 

3 - 00 
15 - 25 


297 


298 


2280 


298 | 


299 


157° 


| 


299 


17 - 50 


046° 
1120 


300 | 


300 
301 

302 
| 303 


018 


301 
302 


338° 


4 - 00 
6 - 75 
8 - 25 
67 - 75 
5 - 00 
5 - 25 
6 - 00 
8 - 75 


303 
304 


304 
305 


088° 
181° 
163° 


305 


306 


306 


104° 


307 


307 
308 
309 | 


075 


308 


_ 153° 


12 -50 

9 - 00 
46 -50 


309 


| 


310 


5 - 00 


310 


5 - 75 


0430 
3550 
039° 
127° | 


311 
312 
313 


311 


3 - 50 
7 - 00 


312 


314 


035 


10 - 25 


313 
314 
315 | 


315 


2 - 25 


340° 
282° 


316 


13 -50 


316 


317 ] ಮೇಲುಬೀಳೆ ಸರ್ವೆ ನಂಬರ್ 20 ರ ಆಗ್ನೆಯ ಬಾಂದಿನಲ್ಲಿ 


6 - 75 


54 - 00 


317 


| 


318 | 


ಮೇಲುಬೀಳೆ ಸರ್ವೆ ನಂಬರ್‌ 20 ರ ಪೂರ್ವಗಡಿ ಮತ್ತು 

ಸರ್ವೆ ನಂಬರ್‌ 20 ರ ಈಶಾನ್ಯ ಬಾಂದು 


3 - 75 


3 - 75 
7 - 75 


318 


| 


319 


3340 


319 | 


320 


0680 


5 - 00 


320 


321 


104° 


4 -50 


321 


322 


3 -50 


355 
302 


322 


323 


4 - 50 


323 


324 ಮೇಲುಬೀಳೆ ಸರ್ವೆ ನಂಬರ್ 150 ರ ಆಗ್ನೆಯ ಬಾಂದಿನಲ್ಲಿ | 


10 - 00 


35 - 25 


324 


ಮೇಲುಬೀಳೆ ಸರ್ವೆ ನಂಬರ್ 150 ರ ಪೂರ್ವ ಗಡಿ ಮತ್ತು 
| 325 | 

ಸರ್ವೆ ನಂಬರ್ 150 ರ ಈಶಾನ್ಯ ಬಾಂದು 


8 - 50 


8 -50 


325 | 326 


ಮೇಲುಬೀಳೆ ಸರ್ವೆ ನಂಬರ್ 150 , 149, 148 , 147 ರ 
ಉತ್ತರ ಗಡಿ ಮತ್ತು ಸರ್ವೆ ನಂಬರ್ 147, 146 ರ ಉತ್ತರ 

ಈ ದಿಕ್ಕಿನ ಕೂಡುಬಾಂದು 


9 - 75 


| 


9 - 75 


೪೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ , 

ಸ್ಥಾನ ಸಂಖ್ಯೆಯು ವಿವರಣೆ 


ದಿಂದ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

4 - 50 
3 - 00 
3 - 00 


326 


327 


327 


328 
329 


328 


329 


330 


1 - 50 


330 | 


331 


321° 
221° 
324° 
044° 
3140 
226 
180° 
253 
160° 


331 


332 


1 - 75 
4 -50 
4 - 00 


332 


333 


333 


334 


21 - 75 


334 


335 


2 - 00 


46 - 00 


335 


| 


4 - 00 


336 
_ 337 


336 . 


4 - 50 


337 


338 


117° 
0720 
048 
117° 
047° 


3 -50 
1 - 75 


338 


339 


339 


340 


2 - 00 


340 | 


328° 


341 
342 


1 -50 
4 - 75 


341 


067° 


342 


343 


128° 


5 - 00 


343 


344 


ಮೇಲುಬೀಳೆ ಸರ್ವೆ ನಂಬರ್ 146 ರ ವಾಯುವ್ಯ 

ಬಾಂದಿನಲ್ಲಿ 


8 - 75 


35 - 75 
9 -50 


344 


345 


164° 


345 


346 


235 


10 - 00 


347 
348 


187° 
265° 


346 | 
347 
348 | 
349 


349 


030° 
340° 


| 


350 


6 - 75 
6 - 75 
9 - 75 
5 - 25 
48 - 00 
4 - 50 
3 - 00 
6 - 50 


351 


2480 


| 
| 


352 


8 - 00 


350 
351 
352 
353 
354 
355 
356 
357 
358 


353 
354 
_ 355 
356 


310° 
2030 
266° 
332° | 
251° 
329° 
240° 
354° 


357 


358 


5 - 00 
6 - 25 
7 - 00 
3 -50 
5 - 00 
3 - 00 
3 - 25 
3 - 25 


359 | 


359 
360 
361 
362 


360 | 
361 


020° 
2830 
047° 


| 


58 - 25 


ಭಾಗ – ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೬೭ 


ಸ್ಥಾನ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ , 

ಸ್ಥಾನ ಸಂಖ್ಯೆಯು ವಿವರಣೆ 


ದಿಂದ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

8 - 00 


362 


363 


1150 


363 


364 


9 - 25 


021° 
267° 


364 


365 


13 - 00 


365 


366 


2 -50 


031° 
002 


366 


367 


6 - 50 


367 


368 


2880 


1 -50 


369 


0350 


2 - 50 


43 - 25 


369 


370 


117° 


22 - 50 


370 


371 


8 - 50 


164° | 
084° 


371 


4 - 00 


372 
373 


372 


4 - 00 


373 


374 


051° 
034° 
036 


8 - 50 


374 


375 


5 - 75 


53 - 25 . 


375 


004° 


6 - 75 


| 376 

377 


376 


300° 


3 - 00 


377 


378 


8 - 50 


255 
ಮೇಲುಬೀಳೆ ಸರ್ವೆ ನಂಬರ್ 109 , 86 , 83 ರ 

ಕೂಡುಬಾಂದು 


378 


379 


4 - 50 


22 - 75 


379 


380 


3090 


7 - 50 


380 


381 . 


2200 


3 -50 


381 


382 


321°. 


5 - 00 


382 


383 


300° 


8 - 00 


383 


| 


384 


259 


7 -50 


31 - 50 


385 


3 - 00 


385 | 


386 


016° 
2880 
3360 


4 - 50 


386 


387 


12 - 00 


387 


388 


089 


3 - 00 


388 


| | 


389 . 


ಮೇಲುಬೀಳೆ ಸರ್ವೆ ನಂಬರ್ 93, 109, 94ರ ದಕ್ಷಿಣ ದಿಕ್ಕಿನ 

ಕೂಡುಬಾಂದು 


12 - 00 


34 - 50 


389 


390 


ಮೇಲುಬೀಳೆ ಸರ್ವೆ ನಂಬರ್ 89 ರ ವಾಯುವ್ಯ ದ್ವಿಕುಪ್ಪೆ 

ಬಾಂದು 


14 - 25 


14 - 25 


೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , 

ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ- ಕೊಂಡಿಗಳು 


ದಿಂದ 


390 | 


391 


ಮೇಲುಬೀಳೆ ಸರ್ವೆ ನಂಬರ್ 89 ರ ಪಶ್ಚಿಮ , ದಕ್ಷಿಣ ಗಡಿ 

ಮತ್ತು ಸರ್ವೆ ನಂಬರ್ 89 ರ ದಕ್ಷಿಣಾಗ್ರ ಬಾಂದು 


19 - 75 


19 - 75 


391 


11 - 00 


392 


392 

101° 
393 

078° 
[ 394 | ಮೇಲುಬೀಳೆ ಸರ್ವೆ ನಂಬರ್ 142 ರ ದಕ್ಷಿಣಾಗ್ರ ಬಾಂದು 


8 - 50 


393 


9 - 00 


28 - 50 


394 


395 


ಮೇಲುಬೀಳೆ ಸರ್ವೆ ನಂಬರ್ 142 ರ ದಕ್ಷಿಣ, ಪೂರ್ವ, 

ಉತ್ತರ ಗಡಿ 


22 - 00 


22 - 00 


395 


396 


0040 


7 - 00 


396 


397 


2780 


6 - 25 


397 


398 


260° 


4 - 00 


398 


399 


348° 


399 


400 


3030 
077° 


400 


401 


4 - 00 
7 - 75 
8 - 50 
2 - 75 
2 - 00 


401 


402 


172° 
090° 


402 


403 


403 


404 


9 - 50 


013 
269 


404 


405 


6 - 25 


405 


406 . 


160° 


5 - 00 


406 


407 


2950 


2 -50 


407 


408 


262° 
174° 


408 


409 


8 - 25 
2 - 00 
2 -50 
8 - 00 


409 


410 


214° 


410 


411 


313° 


411 


3 - 50 


412 
413 


037° 
287° 


412 


6 - 30 


96 - 05 


413 | 


414 


8 - 00 


414 | 


415 


4 - 00 
2 -50 | 


415 | 


416 


0720 
3420 
084° 
324° 
329 
260° 


416 


417 


4 - 00 


417 


418 


7 - 00 


418 


419 


193 


419 
420 
421 
422 


3 - 00 
3 - 00 
3 - 25 


420 | 


087° 
2030 


421 


4 -50 
39 - 25 
7 - 50 


422 


| 


423 


284° 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೬೯ 


ಸ್ಥಾನ 
ದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ , 

ಸ್ಥಾನ ಸಂಖ್ಯೆಯು ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು= ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

3 - 50 


423 


424 


275° 


424 


425 


204° 


3 - 00 


425 


426 


2980 


2 -50 


426 . 


ಮೇಲುಬೀಳೆ ಸರ್ವೆ ನಂಬರ್ 100, 101 ರ ಉತ್ತರ ದಿಕ್ಕಿನ 
| 427 ಕೂಡುಬಾಂದಿ ನಿಂದ ವಾಯುವ್ಯಕ್ಕೆ ಸರ್ವೆ ನಂಬರ್ 100 ರ 

- ಉತ್ತರ ಗಡಿಯಲ್ಲಿನ 4 ನೇ ಬಾಂದು ಕಲ್ಲು. 


6 - 75 


23 - 25 


427 


428 


082 


6 - 25 


428 


429 


009 


2 -50 


429 


430 


0220 


6 - 75 


430 | 


431 


1530 


7 - 70 


431 


432 


1430 


4 - 00 


432 


433 


058° 


2 - 00 


433 


434 


0230 


3 - 50 


434 


| 


435 


0030 


3 - 25 


435 


| 


436 


ಮೇಲುಬೀಳೆ ಸರ್ವೆ ನಂಬರ್ 137 , 138 ರ ಪೂರ್ವ ದಿಕ್ಕಿನ 

ಕೂಡುಬಾಂದು 


4 - 25 


40 - 20 


436 


437 


061° 


3 - 00 


437 


438 


345° 


3 - 75 


438 


439 


323 


3 - 50 


439 


001 


0380 


12 - 25 


22 - 50 


ಅಸಗೋಡು ಬ್ಲಾಕ್ - | 

ಸಂಕ್ಷಿಪ್ತ ಸರಹದ್ದು ವಿವರ 
- ಅಸಗೋಡು ಗ್ರಾಮದ ಸರ್ವೆ ನಂಬರ್ 187 ಹಾಗೂ 126 ರ ಉಳಿಕೆ ಪ್ರದೇಶ. 
- ಅಸಗೋಡು ಗ್ರಾಮದ ಸರ್ವೆ ನಂಬರ್ 126 ರ ಉಳಿಕೆ ಪ್ರದೇಶ. 


ಉತ್ತರ 
ಪೂರ್ವ 


ದಕ್ಷಿಣ 
ಪಶ್ಚಿಮ 


- ಅಸಗೋಡು ಗ್ರಾಮದ ಸರ್ವೆ ನಂಬರ್ 126 ಹಾಗೂ 180 ರ ಉಳಿಕೆ ಪ್ರದೇಶ. 
- ಅಸಗೋಡು ಗ್ರಾಮದ ಸರ್ವೆ ನಂಬರ್ 180 , 126 ಹಾಗೂ 187 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ : ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 126 ಮತ್ತು 180 , 187 ರ ಕೂಡುಬಾಂದಿ ನಿಂದ 009 ಕೋನ 5 -50 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಅಸಗೋಡು ಸರ್ವೆ ನಂಬರ್ 187 ಮತ್ತು 126 ರಲ್ಲಿ ವಿವಿಧ ಕೋನಗಳಲ್ಲಿ 29 - 00 ಸರಪಳಿ ದೂರ ಚಲಿಸಿ 
ಅಸಗೋಡು ಸರ್ವೆ ನಂಬರ್ 154 ರ ಆಗ್ನೆಯ ದ್ವಿಕುಪ್ಪೆ ಬಾಂದಿನಿಂದ 148° ಕೋನ 5- 75 ಸರಪಳಿ ದೂರದಲ್ಲಿ ರುವ ಸ್ಥಾನ ಸಂಖ್ಯೆ 6 ನ್ನು ಸೇರುತ್ತದೆ. 


೪೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನ 


ಸ್ಥಾನಕ್ಕೆ 


ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 

= ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 
051° 

4 - 00 


ದಿಂದ 


045 


3 - 75 
12 - 00 


045° 


1030 


3 - 75 


4 
5 


| 
| 


5 
6 


|| 
|| 


1380 


5 - 50 


29 - 00 


ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ರಿಂದ ಮುಂದುವರೆದು ಅಸಗೋಡು ಸರ್ವೆ ನಂಬರ್ 126 ರಲ್ಲಿ ವಿವಿಧ ಕೋನಗಳಲ್ಲಿ ಸುಮಾರು 30 - 00 
ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 130 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 11 ನ್ನು ಸೇರುತ್ತದೆ . ಮುಂದುವರೆದು 
ಸೀಮಾರೇಖೆಯು ನೈರುತ್ಯಾಭಿಮುಖವಾಗಿ ಅಸಗೋಡು ಸರ್ವೆ ನಂಬರ್ 126 ರಲ್ಲಿ ಸುಮಾರು 11 - 50 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ 
ನಂಬರ್ 130, 129, 126 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 12 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ | 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿಕೊಂಡಿಗಳು 


ಸ್ಥಾನ | ಸ್ಥಾನಕ್ಕೆ | 


1620 


9 - 50 


300° 


10 - 00 


220° 


l - 50 


151° 


3 - 00 


| 11 | ಅಸಗೊಡು ಸರ್ವೆ ನಂಬರ್ 130 ರ ವಾಯುವ್ಯ ಬಾಂದು 


6 - 00 


30 - 00 


11 


| 


12 


ಅಸಗೊಡು ಸರ್ವೆ ನಂಬರ್ 130 , 129 , 126 ರ 

ಕೂಡುಬಾಂದು 


11 - 50 


11 - 50 
ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 12 ರಿಂದ ಮುಂದುವರೆದು ಅಸಗೋಡು ಸರ್ವೆ ನಂಬರ್ 126 ಮತ್ತು 180 ರಲ್ಲಿ ವಿವಿಧ ಕೋನಗಳಲ್ಲಿ 
ಸುಮಾರು 16 - 50 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 187 , 126 ಹಾಗೂ 180 ರ ಕೂಡುಬಾಂದಿನಿಂದ 210° ಕೋನ 5 - 50 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 15 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನ 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 

| ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 
| 12 | 13 | 

3 - 50 

4 -50 
14 | 15 2880 

8 - 50 


ದಿಂದ 


256° 


13 


14 


3250 


16 - 50 
ಪಶ್ಚಿಮ : ಸೀಮಾರೇಖೆಯು ಸ್ಥಾನ ಸಂಖ್ಯೆ 15 ರಿಂದ ಮುಂದುವರೆದು ಅಸಗೋಡು ಸರ್ವೆ ನಂಬರ್ 180 , 126 ಮತ್ತು 187 ರಲ್ಲಿ ವಿವಿಧ ಕೋನಗಳಲ್ಲಿ 
15 - 75 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 18ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನ 

ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = ಒಂದು ನೂರು 
ಸ್ಥಾನಕ್ಕೆ ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ | 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 
16 

2 - 50 
- 16 | 17 | 087° 

3 - 75 


ದಿಂದ 


341° 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೭೧ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
| ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ | 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿಕೊಂಡಿಗಳು 

6 - 00 
321° . 

3 - 50 | 


031° 


15 - 75 


ಅಸಗೋಡು ಬ್ಲಾಕ್ -III 

ಸಂಕ್ಷಿಪ್ತ ಸರಹದ್ದು ವಿವರ 
ಉತ್ತರ - ಅಸಗೋಡುಸರ್ವೆ ನಂಬರ್ 248 ರ ಉಳಿಕೆ ಪ್ರದೇಶ ಮತ್ತು ಅಸಗೋಡು-ಕುಣಿಮಕ್ಕಿ ಗ್ರಾಮಗಳ ಸಾಮಾನ್ಯ ಗಡಿ. 
ಪೂರ್ವ - ಅಸಗೋಡು-ಕುಣಿಮಕ್ಕಿ ಗ್ರಾಮಗಳ ಸಾಮಾನ್ಯ ಗಡಿ. 
ದಕ್ಷಿಣ - ಅಸಗೋಡು ಸರ್ವೆ ನಂಬರ್‌ 37 ಮತ್ತು 248 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಅಸಗೋಡುಸರ್ವೆ ನಂಬರ್‌ 248 ರ ಉಳಿಕೆ ಪ್ರದೇಶ. 

ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 4 ಮತ್ತು 5 ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿ ನಿಂದ 071° ಕೋನ 8 - 85 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಅಸಗೋಡು ಸರ್ವೆ ನಂಬರ್ 248 ರಲ್ಲಿ ವಿವಿಧ ಕೋನಗಳಲ್ಲಿ ಸುಮಾರು 24 - 00 ಸರಪಳಿ ದೂರ ಚಲಿಸಿ 
ಅಸಗೋಡು ಸರ್ವೆ ನಂಬರ್ 248 ಮತ್ತು 37 ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ (ಕುಣಿಮಕ್ಕಿ - ಅಸಗೋಡು ಗ್ರಾಮಗಳ ಗಡಿಬಾಂದು) ವಾಯುವ್ಯಕ್ಕೆ 
12- 00 ಸರಪಳಿ ದೂರದಲ್ಲಿ ಕುಣಿಮಕ್ಕಿ - ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 6 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಕುಣಿಮಕ್ಕಿ- ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ ಆಗ್ನೆಯಾಭಿಮುಖ ವಾಗಿ ಸುಮಾರು 23 -00 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ 
ನಂಬರ್‌ 37 ರ ಈಶಾನ್ಯ ದ್ವಿಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 6 ಎ ಯನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
ಸ್ಥಾನಕ್ಕೆ 
ಸೀಮಾರೇಖೆಯ , ಸ್ನಾನ ಸಂಖ್ಯೆಯ ವಿವರಣೆ 

= ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 

3 - 00 


ಸ್ಥಾನ 
ದಿಂದ 


081° 
1460 
0620 


4 - 25 


5 - 25 


4 - 75 


334° 
034° 


- 


6 - 75 


24 - 00 


ಅಸಗೋಡು- ಕುಣಿಮಕ್ಕಿ ಗ್ರಾಮಗಳ 

23 - 00 
ಸಾಮಾನ್ಯ ಗಡಿ ಮತ್ತು ಅಸಗೋಡುಸರ್ವೆ 
ನಂಬರ್ 37 ರ ಈಶಾನ್ಯ ದ್ವಿಕುಪ್ಪೆ ಬಾಂದು 

23 - 00 
ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ಎ ಯಿಂದ ಮುಂದುವರೆದು ಕುಣಿಮಕ್ಕಿ ಮತ್ತು ಅಸಗೋಡು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ದಕ್ಷಿಣಾಭಿಮುಖವಾಗಿ ಸುಮಾರು 42 - 50 ಸರಪಳಿ ದೂರ ಚಲಿಸಿ ಸದರಿ ಸಾಮಾನ್ಯ ಗಡಿಯಲ್ಲಿಯೇ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = ಒಂದು ನೂರು 
| ಸ್ಥಾನಕ್ಕೆ | ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 
6ಎ | 7 | ಅಸಗೋಡು- ಕುಣಿಮಕ್ಕಿ ಗ್ರಾಮಗಳ ಸಾಮಾನ್ಯ ಗಡಿ 

42 - 50 

42 - 50 
ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 7 ರಿಂದ ಮುಂದುವರೆದು ಅಸಗೋಡು ಸರ್ವೆ ನಂಬರ್ 37, 248, 37 ರಲ್ಲಿ ವಿವಿಧ ಕೋನಗಳಲ್ಲಿ 69 - 00 
ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 37 , 34 , 33 ರ ಕೂಡುಬಾಂದಿನಿಂದ 323° ಕೋನ 2 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 15 
ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ನೈರುತ್ಯಾಭಿಮುಖವಾಗಿ ಅಸಗೋಡು ಸರ್ವೆ ನಂಬರ್‌ 37 ರಲ್ಲಿ 11 - 50 ಸರಪಳಿ ದೂರ ಚಲಿಸಿ 
ಸರ್ವೆ ನಂಬರ್ 37, 28, 8, 248 ರ ಕೂಡುಬಾಂದಿನಿಂದ 019° ಕೋನ 2 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 16 ನ್ನು ಸೇರುತ್ತದೆ. 


೪೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನ 


ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಸ್ಥಾನಕ್ಕೆ | ಕೋನಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 

12 - 00 


ದಿಂದ 


332 
002° 
047° 


13 - 75 


4 - 50 


357° 


4 - 00 


11 


| 


12 | 


11 - 75 


324° 
2430 


12 


|| 


3 - 00 
11 - 00 


160° 


14 


| 


15 


2490 


9 - 00 


69 - 00 


15 


| 


16 


214° 


11 - 50 


11 - 50 


ಪಶ್ಚಿಮ : ಸೀಮಾರೇಖೆಯು ಸ್ಥಾನ ಸಂಖ್ಯೆ 16 ರಿಂದ ಮುಂದುವರೆದು ಅಸಗೋಡು ಸರ್ವೆ ನಂಬರ್‌ 37, 248 ರಲ್ಲಿ ವಾಯುವ್ಯಾಭಿಮುಖವಾಗಿ 
ಸುಮಾರು 19 - 25 ಸರಪಳಿ ದೂರ ಚಲಿಸಿ ಅಸಗೋಡು ಸರ್ವೆ ನಂಬರ್ 6 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 17 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಅಸಗೋಡು ಸರ್ವೆ ನಂಬರ್ 248 ರಲ್ಲಿ ವಿವಿಧ ಕೋನಗಳಲ್ಲಿ 23 - 25 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 20 ರ ಮುಖಾಂತರ 
ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನ 

ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = ಒಂದು ನೂರು 
ಸ್ಥಾನಕ್ಕೆ ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 
ದಿಂದ 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 
_ 17 ಅಸಗೋಡು ಸರ್ವೆ ನಂಬರ್ 6 ರ ಈಶಾನ್ಯ ಬಾಂದು 

19 - 25 


19 - 25 


090° 


8 - 00 


351° 


5 -50 


276 


3 - 75 


0060 


6 - 00 


23 - 25 


ಅಸಗೋಡು ಬ್ಲಾಕ್ - IV 

ಸಂಕ್ಷಿಪ್ತ ಸರಹದ್ದು ವಿವರ 
ಉತ್ತರ - ಮೇಲುಬೀಳೆ ಸರ್ವೆ ನಂಬರ್ 109 ರ ಉಳಿಕೆ ಪ್ರದೇಶ. 
ಪೂರ್ವ - ಮೇಲುಬೀಳೆ ಸರ್ವೆ ನಂಬರ್ 109 ರ ಉಳಿಕೆ ಪ್ರದೇಶ ಹಾಗೂ ಸರ್ವೆ ನಂಬರ್ 110 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಮೇಲುಬೀಳೆ ಸರ್ವೆ ನಂಬರ್ 109 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಮೇಲುಬೀಳೆ ಸರ್ವೆ ನಂಬರ್ 109 ರ ಉಳಿಕೆ ಪ್ರದೇಶ. 

ಸವಿವರವಾದ ಸರಹದ್ದು ವಿವರಣೆ 
ಉತ್ತರ : ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 102 , 109 , 101 ರ ಕೂಡುಬಾಂದಿನಿಂದ 177° ಕೋನ 5 - 00 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ 18 - 30 ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ 
ನಂಬರ್ 145 ರ ವಾಯುವ್ಯ ಬಾಂದಿನಿಂದ ದಕ್ಷಿಣಕ್ಕೆ 3 -50 ಸರಪಳಿ ದೂರದಲ್ಲಿ ಮೇಲುಬೀಳೆ ಸರ್ವೆ ನಂಬರ್ 145 ರ ಪಶ್ಚಿಮ ಗಡಿರೇಖೆಯಲ್ಲಿ ಸ್ಥಾನ 
ಸಂಖ್ಯೆ 3 ಎ ಯನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂಬರ್ 145 ರ ಪಶ್ಚಿಮ , ದಕ್ಷಿಣ ಹಾಗೂ ಪೂರ್ವದ ಗಡಿಯಲ್ಲಿ 8 - 75 
ಸರಪಳಿ ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 145 ರ ಈಶಾನ್ಯ ಬಾಂದಿನಿಂದ ದಕ್ಷಿಣಕ್ಕೆ 5 - 75 ಸರಪಳಿ ದೂರದಲ್ಲಿ ಸರ್ವೆ ನಂಬರ್ 145 ರ 
ಪೂರ್ವದ ಗಡಿಯಲ್ಲಿ ಸ್ಥಾನ ಸಂಖ್ಯೆ 3 ಡಿ ಯನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ಆಸ್ಟ್ರೇಯಾ 
ಮತ್ತು ಈಶಾನ್ಯಾಭಿಮುಖವಾಗಿ 10 - 75 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 5 ನ್ನು ಮೇಲುಬೀಳೆ ಸರ್ವೆ ನಂಬರ್ 109 ಮತ್ತು 110 ರ ಸಾಮಾನ್ಯ 
ಗಡಿಯಲ್ಲಿ ಸೇರುತ್ತದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 

೪೭೩ 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
| ಸ್ಥಾನಕ್ಕೆ | ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 

= ಇಪ್ಪತ್ತು ಮೀಟರ್‌ಗಳುಸರಪಳಿ -ಕೊಂಡಿಗಳು 
_ 111° . 


ಸ್ನಾನ 


ದಿಂದ 


13 - 80 


3 - 25 


1760 
126° 


1 - 25 


18 - 30 


3ಎ | 3ಬಿ 


4 - 25 


3ಬಿ 


2 - 50 


ಮೇಲುಬೀಳೆ ಸರ್ವೆ ನಂಬರ್ 

145 ರ ಪಶ್ಚಿಮ ಗಡಿ 
ಮೇಲುಬೀಳೆ ಸರ್ವೆ ನಂಬರ್ 

145 ರ ದಕ್ಷಿಣ ಗಡಿ 
ಮೇಲುಬೀಳೆ ಸರ್ವೆ ನಂಬರ್ 
145 ರ ಪೂರ್ವ ಗಡಿ 


3ಸಿ . 


2 - 00 


8 - 75 


3ಡಿ 


2 - 25 


123° 
066° 


8 - 50 


10 - 75 


ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 5 ರಿಂದ ಮುಂದುವರೆದು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ದಕ್ಷಿಣಾಭಿಮುಖವಾಗಿ 15 - 35 ಸರಪಳಿ 
ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 87 ಮತ್ತು 126 ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ 061° ಕೋನ 5 - 50 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 7ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ 
ದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ= ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 

4 - 35 


_ 5 


| 


6 


187° 


6 


| 


7 


180° 


11 - 00 


15 - 35 
ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 7 ರಿಂದ ಮುಂದುವರೆದು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ಪಶ್ಚಿಮಾಭಿಮುಖವಾಗಿ 267° ಕೋನ 
4 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 8ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , 

ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = ಒಂದು ನೂರು 
ಸ್ಥಾನ ಸಂಖ್ಯೆಯವಿವರಣೆ 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 
267° 

4 - 00 


ದಿಂದ 


8 . 


4 - 00 


ಪಶ್ಚಿಮ : ಸೀಮಾರೇಖೆಯು ಸ್ಥಾನ ಸಂಖ್ಯೆ 8 ರಿಂದ ಮುಂದುವರೆದು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ 20 - 25 ಸರಪಳಿ 
ದೂರ ಚಲಿಸಿ ಮೇಲುಬೀಳೆ ಸರ್ವೆ ನಂಬರ್ 109 , 90, 91ರ ಕೂಡುಬಾಂದಿನಿಂದ 007° ಕೋನ 5 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 11 ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮೇಲುಬೀಳೆ ಸರ್ವೆ ನಂಬರ್ 109 ರಲ್ಲಿ ವಿವಿಧ ಕೋನಗಳಲ್ಲಿ 15 - 75 ಸರಪಳಿ ದೂರ ಚಲಿಸಿ ಸ್ನಾನ 
ಸಂಖ್ಯೆ 14 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ . 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನ 

ಅಂತರ ಸರಪಳಿಗಳಲ್ಲಿಒಂದು ಸರಪಳಿ = ಒಂದು ನೂರು 
ಸ್ಥಾನಕ್ಕೆ | ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 
ದಿಂದ | 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 

6 - 75 
| 10 | 310° 

9 - 00 


338 


೪೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನ 


| ಸ್ಥಾನಕ್ಕೆ | ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ | 
| ದಿಂದ | 
10 | 11 

320° 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 

4 - 50 


20 - 25 


308 


7 - 00 
2 - 75 


13 


| 14 


267° | 
3080 
0260 


3 - 00 


14 


| 


1 | 


3 - 00 


15 - 75 


ಎನ್‌ಕೌಸರ್‌ - 1: 
1) ಅಸಗೋಡು ಬ್ಲಾಕ್ - 1 ರಲ್ಲಿರುವ ಅಸಗೋಡು ಬ್ಲಾಕ್ - | ರಲ್ಲಿರುವ ಅಸಗೋಡು ಹಿಡುವಳ್ಳಿ ಸರ್ವೆ ನಂಬರ್ 183 , 184, 185 , 186 ಮತ್ತು ಈ 
ಹಿಡುವಳಿ ಸರ್ವೆ ನಂಬರ್‌ಗಳಿಗೆ ಹೊಂದಿಕೊಂಡಿ ರುವ ಸರ್ಕಾರಿ ಸರ್ವೆ ನಂಬರ್ 187 ರ ಭಾಗಶಃ ಪ್ರದೇಶವನ್ನು ಎನ್‌ಕೌಸರ್‌ - 1 ಎಂದು 
ಗುರುತಿಸ ಲಾಗಿದೆ. ಈ ಎನ್‌ಕೌಸರ್‌ನ ಸೀಮಾರೇಖೆಯು ಅಸಗೋಡು ಗ್ರಾಮದ ಸರ್ವೆ ನಂಬರ್ 183ರ ಉತ್ತರಾಧ್ರ ಬಾಂದಿನಿಂದ 347 ಕೋನ 0 - 50 
ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಅಸಗೋಡು ಗ್ರಾಮದ ಸರ್ವೆ ನಂಬರ್ 187 ರಲ್ಲಿ ವಿವಿಧ ಕೋನಗಳಲ್ಲಿ 76 - 75 ಸರಪಳಿ 
ದೂರ ಚಲಿಸಿ ಸ್ಥಾನ ಸಂಖ್ಯೆ 18 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕ್ಲೋಸರ್‌ನ -1 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ ಸ್ಥಾನಕ್ಕೆ | ಕೋನಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ವಿವರಣೆ 


- ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿಕೊಂಡಿಗಳು 


101° 


3 - 50 


059° 


5 -50 


120° 


3 - 25 


354° 


4 - 50 


100 


3 - 25 


5ಎ 


195 


4 -50 


120 


1 - 75 


090° 


4 - 25 


207° 


2 - 25 


0880 


3 -50 


146° 


4 - 00 


238 


7 - 00 


271° 


3 - 00 


302 


2 - 25 


246° 


2 - 50 


317° 


3 - 50 


246 


3 - 75 


2920 


6 - 00 


339° 


4 - 00 


0520 


4 - 50 


76 - 75 


ಭಾಗ - ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೭೫ 


2) ಎನ್‌ಕ್ಲೋಸರ್ -2 : ಅಸಗೋಡು ಬ್ಲಾಕ್ -1 ರಲ್ಲಿರುವ ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 113 ರ ಹಿಡುವಳಿ ಪ್ರದೇಶ ಹಾಗೂ ಆ ಸರ್ವೆ 
ನಂಬರ್‌ಗೆ ಹೊಂದಿಕೊಂಡಿರುವ ಮೇಲುಬೀಳೆ ಸರ್ಕಾರಿ ಸರ್ವೆ ನಂಬರ್ 111ರ ಭಾಗಶಃ ಪ್ರದೇಶವನ್ನು ಎನ್‌ಕೌಸರ್‌ -2 ಎಂದು ಗುರುತಿಸಲಾಗಿದೆ. ಈ 
ಎನ್‌ಕ್ಲೋಸರ್‌ನ ಸೀಮಾರೇಖೆಯು ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 114 ರ ದಕ್ಷಿಣಾಗ್ರ ಬಾಂದಿನಿಂದ 220° ಕೋನ 14 - 65 ಸರಪಳಿ 
ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ 30 - 50 ಸರಪಳಿ ದೂರ 
ಚಲಿಸಿ ಸ್ಥಾನ ಸಂಖ್ಯೆ 6 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕೌಸರ್‌ನ - 2 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ= ಒಂದು ನೂರು 
ಸ್ಥಾನ ಸಂಖ್ಯೆಯ ವಿವರಣೆ 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 

8 - 75 
151° 

6 - 00 


ಸ್ಥಾನ 


ದಿಂದ | ಸ್ಥಾನಕ್ಕೆ 


_ 092 


4 - 50 


3 - 50 


268° 
330° 
275° 
002° 


5 - 25 


6 


| 


2 - 50 


30 - 50 


3) ಎನ್‌ಕ್ಲೋಸರ್ - 3 ಅಸಗೋಡು ಬ್ಲಾಕ್ - 1 ರಲ್ಲಿರುವ ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 109 ರಲ್ಲಿನ ದೇವಸ್ಥಾನದ ಜಾಗವನ್ನು 
ಎನ್‌ಸರ್ -3 ಎಂದು ಗುರುತಿಸಲಾಗಿದೆ . ಈ ಎನ್‌ಕೌಸರ್‌ನ ಸೀಮಾರೇಖೆಯು ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 89 ರ ವಾಯವ್ಯ 
ಬಾಂದಿನಿಂದ 214° ಕೋನ 6 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 109 ರಲ್ಲಿ ವಿವಿಧ 
ಕೋನಗಳಲ್ಲಿ 18 - 00 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 4 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕೌಸರ್‌ನ - 3 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ , ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
ಸ್ಥಾನಕ್ಕೆ 
ಸ್ಥಾನ ಸಂಖ್ಯೆಯವಿವರಣೆ 

= ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 

5 - 00 


ಸ್ಥಾನ 


117° 
1850 
2940 


3 - 50 


4 


| 


6 - 00 


020° 


3 - 50 


18 - 00 


4) ಎನ್‌ಕ್ಲೋಸರ್ - 4 ಅಸಗೋಡು ಬ್ಲಾಕ್ -1 ರಲ್ಲಿರುವ ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 109 ರಲ್ಲಿನ ಮನೆಗಳ ಜಾಗವನ್ನು ಎನ್‌ಕ್ಲೋಸರ್ - 4 
ಎಂದು ಗುರುತಿಸಲಾಗಿದೆ. ಈ ಎನ್‌ಕೌಸರ್‌ನ ಸೀಮಾರೇಖೆಯು ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 101, 109 , 103 ಮತ್ತು 102 ರ 
ಕೂಡುಬಾಂದಿನಿಂದ 092° ಕೋನ11 -75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 109 ರಲ್ಲಿ 
ವಿವಿಧ ಕೋನಗಳಲ್ಲಿ 19 - 75 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 5 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕೌಸರ್‌ನ - 4 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ 


ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ= ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 


ದಿಂದ 


ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯವಿವರಣೆ 

071° 
125 


1 - 50 


/ 


5 - 75 


147° 


2 - 00 


2550 


3 - 75 


328° 


6 - 75 


19 - 75 


5 ) ಎನ್‌ಕೌಸರ್‌ -5 ಅಸಗೋಡು ಬ್ಲಾಕ್ -1 ರಲ್ಲಿರುವ ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 111 ರಲ್ಲಿನ ಮನೆ ಜಾಗವನ್ನು ಎನ್‌ಕ್ಲೋಸರ್ - 5 
ಎಂದು ಗುರುತಿಸಲಾಗಿದೆ. ಈ ಎನ್‌ಸರ್‌ನ ಸೀಮಾರೇಖೆಯು ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್‌ 63 ರ ನೈರುತ್ಯ ಬಾಂದಿನಿಂದ 135 ಕೋನ 


೪೭೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


3 - 10 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮೇಲುಬೀಳೆ ಗ್ರಾಮದ ಸರ್ವೆ ನಂಬರ್ 111 ರಲ್ಲಿ ವಿವಿಧ ಕೋನಗಳಲ್ಲಿ 4 -50 
ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 4 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕೌಸರ್‌ನ- 5 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ , ಸ್ಥಾನ ಸಂಖ್ಯೆಯ ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು 
ವಿವರಣೆ 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳುಸರಪಳಿಕೊಂಡಿಗಳು 
086° 

1 - 00 
165 

1 - 25 . 


ನ; 


1 - 25 . 


272° 
357° 


1 - 00 


4 - 50 


ಎನ್‌ಕ್ಲೋಸರ್ - 6 ಅಸಗೋಡು ಬ್ಲಾಕ್ - 1 ರಲ್ಲಿರುವ ಹರಿಹರಪುರ ಗ್ರಾಮದ ಸರ್ವೆ ನಂಬರ್ 97 ರಲ್ಲಿನ ಮನೆ ಜಾಗ ಮತ್ತು ಕೃಷಿ ಒತ್ತುವರಿ 
ಜಾಗವನ್ನು ಎನ್‌ಕ್ಲೋಸರ್ - 6 ಎಂದು ಗುರುತಿಸ ಲಾಗಿದೆ. ಈ ಎನ್‌ಕೌಸರ್‌ನ ಸೀಮಾರೇಖೆಯು ಹರಿಹರಪುರ ಗ್ರಾಮದ ಸರ್ವೆ ನಂಬರ್ 71 ರ ದಕ್ಷಿಣಾಗ್ರ 
ಬಾಂದಿನಿಂದ 168° ಕೋನ 2 - 00 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಹರಿಹರಪುರ ಗ್ರಾಮದ ಸರ್ವೆ ನಂಬರ್‌ 97 ರಲ್ಲಿ 
ವಿವಿಧ ಕೋನಗಳಲ್ಲಿ 14 - 75 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 4 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕ್ಲೋಸರ್‌ನ- 6 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸಾನ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ , 

ಸ್ಥಾನ ಸಂಖ್ಯೆಯವಿವರಣೆ 


ದಿಂದ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ= ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳುಸರಪಳಿ - ಕೊಂಡಿಗಳು 

3 - 00 


4 - 00 


1050 | 
170° 
252° 
345 


2 - 25 


5 - 50 


14 - 75 


7) ಎನ್‌ಕ್ಲೋಸರ್ - 7 ಅಸಗೋಡು ಬ್ಲಾಕ್ - 1 ರಲ್ಲಿರುವ ಅಸಗೋಡು ಗ್ರಾಮದ ಸರ್ವೆ ನಂಬರ್ 284 ರಲ್ಲಿನ ಹಿಡುವಳಿ ಪ್ರದೇಶವನ್ನು ಎನ್‌ಕ್ಲೋಸರ್ - 7 
ಎಂದು ಗುರುತಿಸಲಾಗಿದೆ. 


8) ಎನ್‌ಕ್ಲೋಸರ್ - 8 ಅಸಗೋಡು ಬ್ಲಾಕ್ - 1 ರಲ್ಲಿರುವ ಅಸಗೋಡು ಗ್ರಾಮದ ಸರ್ವೆ ನಂಬರ್ 187 ರಲ್ಲಿನ ಕೃಷಿ ಒತ್ತುವರಿ ಜಾಗವನ್ನು ಎನ್‌ಕ್ಲೋಸರ್ - 8 
ಎಂದು ಗುರುತಿಸಲಾಗಿದೆ. ಈ ಎನ್‌ಕೌಸರ್‌ನ ಸೀಮಾರೇಖೆಯು ಅಸಗೋಡು ಗ್ರಾಮದ ಸರ್ವೆ ನಂಬರ್ 176 ರ ಉತ್ತರಾಧ್ರ ಬಾಂದಿನಿಂದ 310° ಕೋನ 
7 - 00 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಅಸಗೋಡು ಗ್ರಾಮದ ಸರ್ವೆ ನಂಬರ್ 187 ರಲ್ಲಿ ವಿವಿಧ ಕೋನಗಳಲ್ಲಿ 11 -25 
ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 4 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕೌಸರ್‌ನ - 8 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ , ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯವಿವರಣೆ 

= ಇಪ್ಪತ್ತು ಮೀಟರ್‌ಗಳು ಸರಪಳಿಕೊಂಡಿಗಳು 


ಸ್ಥಾನ 


ಸ್ಥಾನಕ್ಕೆ 


- 110° 


2 - 25 


197° 


3 - 50 


290° 


2 - 00 


015 


3 - 50 


11 - 25 


9) ಎನ್‌ಕ್ಲೋಸರ್ - 9 ಅಸಗೋಡು ಬ್ಲಾಕ್ -1 ರಲ್ಲಿರುವ ಅಸಗೋಡು ಗ್ರಾಮದ ಸರ್ವೆ ನಂಬರ್ 187 ರಲ್ಲಿನ ಕೃಷಿ ಒತ್ತುವರಿ ಜಾಗವನ್ನು ಎನ್‌ಕ್ಲೋಸರ್ - 9 
ಎಂದು ಗುರುತಿಸಲಾಗಿದೆ. ಈ ಎನ್‌ಕೌಸರ್‌ನ ಸೀಮಾರೇಖೆಯು ಅಸಗೋಡು ಗ್ರಾಮದ ಸರ್ವೆ ನಂಬರ್ 176 ರ ಉತ್ತರಾಧ್ರ ಬಾಂದಿನಿಂದ 249° ಕೋನ 
8 -00 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಅಸಗೋಡು ಗ್ರಾಮದ ಸರ್ವೆ ನಂಬರ್ 187 ರಲ್ಲಿ ವಿವಿಧ ಕೋನಗಳಲ್ಲಿ 11 - 00 
ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 4 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೭೭ 


ಎನ್‌ಕೌಸರ್‌ನ - 9 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿಸೀಮಾರೇಖೆಯ , 

ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ= ಒಂದು ನೂರು ಕೊಂಡಿಗಳು 

= ಇಪ್ಪತ್ತು ಮೀಟರ್‌ಗಳು ಸರಪಳಿ - ಕೊಂಡಿಗಳು 


ದಿಂದ 


097° 


2 - 00 


3 - 50 


| 3 | 4 | 
| 4 | 1 | 


A|ಬ|| 


194° 
274° 
013° 


2 - 00 


3 - 50 


11 - 00 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR. 689 

ಎ. ಪಿ. ರಾಮಕೃಷ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ ಪರಿಸರ ಮತ್ತು ಜೀವಿಪರಿಸ್ಥಿತಿ ಶಾಸ್ತ್ರ ಇಲಾಖೆ, ಬೆಂಗಳೂರು. 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ , 
ಸಂಖ್ಯೆ : ಅಪಜೀ 76 ಎಫ್ ಎಎಫ್ 2008 ಬೆಂಗಳೂರು, ದಿನಾಂಕ : 20 - 05 -2011 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5 ) ಕಲಂ - 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ , ಕೊಪ್ಪ ತಾಲ್ಲೂಕು, ಹರಿಹರಪುರ ಹೋಬಳಿ , ಬಿಲಗದ್ದೆ , ಕುಪ್ಪಳ್ಳಿ, ನಿಲುವಾಗಿಲು ಭಾಗ, 
ಶಾನುವಳ್ಳಿ ಭಾಗ, ಮೇಲುಬೀಳಿ ಭಾಗ ಗ್ರಾಮಗಳ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ 
ಬರುವಂತೆ ಮೀಸಲು ಅರಣ್ಯವೆಂದು ಈ ಮೂಲಕ ಘೋಷಿಸಿದೆ. 

“ ಅನುಸೂಚಿ” 
ಜಿಲ್ಲೆ 

ಚಿಕ್ಕಮಗಳೂರು 
ಕಂದಾಯ ಉಪ ವಿಭಾಗ, 

ಚಿಕ್ಕಮಗಳೂರು 
ತಾಲ್ಲೂಕು 

ಕೊಪ್ಪ 
ಹೋಬಳಿ 

ಹರಿಹರಪುರ 
ಗ್ರಾಮ 

ಬಿಲಗದ್ದೆ, ಕುಪ್ಪಳ್ಳಿ , ನಿಲುವಾಗಿಲು ಭಾಗ, ಶಾನುವಳ್ಳಿ ಭಾಗ, ಮೇಲುಬೀಳೋ ಭಾಗ. 
ಉದ್ದೇಶಿತ “ಮೀಸಲು ಅರಣ್ಯ ” ಪ್ರದೇಶದ ಹೆಸರು | ಶಿವಪಾದ ಬ್ಲಾಕ್ -1 ರಿಂದ IV 
ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್ , ಗ್ರಾಮ , ಸರ್ವೆ ನಂಬರ್, ವಿಸ್ತೀರ್ಣದ ವಿವರ. 
ಉದ್ದೇಶಿತ “ಮೀಸಲು ಅರಣ್ಯ ” 

ಉದ್ದೇಶಿತ “ಮೀಸಲು ಅರಣ್ಯ ” ಅಧಿಸೂಚನೆಗೆ ಒಳಪಡುವ 

ಗ್ರಾಮ ಸರ್ವೆ ನಂ . 
ಪ್ರದೇಶದಲ್ಲಿರುವ ಬ್ಲಾಕ್ಗಳ ಹೆಸರು 

ಪ್ರದೇಶದ ವಿಸ್ತೀರ್ಣಎಕರೆ - ಗುಂಟೆ. 
ಶಿವಪಾದ ಬ್ಲಾಕ್ - | 

ಬಿಲಗದ್ದೆ 1 97 

79 - 32 
2 - 08 


36 - 36 


108 


273 - 12 


137 


226 - 12 
265 - 32 


138 


884 - 12 
29 - 00 


ಶಿವಪಾದ ಬ್ಲಾಕ್ - II 


ಬಿಲಗದ್ದೆ 


216 | 


60 | 


13 - 04 


61 - 00 


ನಿಲುವಾಗಿಲು 
ಶಾನುವಳ್ಳಿ 


28 


25 - 20 


128 - 24 


ನಾನು 


೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 

ಭಾಗ - ೪ಎ 
ಉದ್ದೇಶಿತ “ಮೀಸಲು ಅರಣ್ಯ ” 

| . . . | ಉದ್ದೇಶಿತ “ಮೀಸಲು ಅರಣ್ಯ ” ಅಧಿಸೂಚನೆಗೆ ಒಳಪಡುವ 

: | ಉದ್ದೇಶಿತ “ಮೀಸಲು 
ಪ್ರದೇಶದಲ್ಲಿರುವ ಬ್ಲಾಕ್ಗಳ ಹೆಸರು 

ಪ್ರದೇಶದ ವಿಸ್ತೀರ್ಣಎಕರೆ - ಗುಂಟೆ. 
ಶಿವಪಾದ ಬ್ಲಾಕ್ - III 

ಬಿಲಗದ್ದೆ 216 

29 - 24 
215 

150 - 20 
137 

14 - 08 
138 

22 - 00 
165 

45 - 28 
180 | 

66 - 00 


188 | 


34 - 04 


ಶಿವಪಾದ ಬ್ಲಾಕ್ - III 


ಕುಪ್ಪಳ್ಳಿ 


103 - 24 


17 - 04 


ಮೇಲಬೀಳ್ಳಿ 


9 - 04 


97 


33 - 08 


109 


6 - 36 


ನಿಲುವಾಗಿಲು 


203 


134 - 24 


666 - 24 


ಶಿವಪಾದ ಬ್ಲಾಕ್ - IV 


ಬಿಲಗದ್ದೆ 


113 


38 - 12 


158 | 


13 - 16 


207 


14 - 00 


65 - 28 


ನಾಲ್ಕು ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 

1745 - 08 
1. ಮೇಲ್ಕಂಡ ಕಾಯ್ದೆಯ ಕಲಂ 4(1)( ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿಗಳು, ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು 
ಇವರನ್ನು “ ಅರಣ್ಯ ವ್ಯವಸ್ಥಾಪನಾಧಿಕಾರಿ ” ಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ 
ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು . 

2 . ಮೇಲ್ಕಂಡ ಕಾಯ್ದೆಯ ಕಲಂ 4 ( 2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 

3. ಮೇಲ್ಕಂಡ ಕಾಯ್ದೆಯ ಕಲಂ 11, 12, ಮತ್ತು 14 ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16 (1) ನೇ ಪ್ರಕಾರ ಕರ್ನಾಟಕ 
ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

4.ಮೇಲ್ಕಂಡ ಅಧಿನಿಯಮ 15 ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮ ಕಲಂ 16( 2) ನೇ ಪ್ರಕಾರ ಆದೇಶ 
ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

5, ಇತರೆ ಸವಲತ್ತುಗಳು: ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ 
ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. 

6. ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 

ಶಿವಪಾದ ಬ್ಲಾಕ್ -Iರ ಚಕ್ಕುಬಂದಿ 
ಉತ್ತರ - ಕೋಡೂರು ಗಡಿ ಹಾಗೂ ಬಿಲಗದ್ದೆ ಹಿಡುವಳಿ ಸರ್ವೆ ನಂ .86, 87 . 


ಪೂರ್ವ 


- ಬಿಲಗದ್ದೆ ಸರ್ವೆ ನಂ .97, 56 , 108, 55 , 137 ಹಾಗೂ 138 ರ ಉಳಿಕೆ ಪ್ರದೇಶ. 


ದಕ್ಷಿಣ - ಮೇಲುಕೊಪ್ಪ ಗಡಿ. 
ಪಶ್ಚಿಮ - ನೀಲಂದೂರು-ಕೋಡುರು ಗ್ರಾಮಗಳ ಗಡಿ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೧೪, ೨೦೧೩ 


೪೭೯ 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಈ ಬ್ಲಾಕಿನ ಸೀಮಾರೇಖೆಯು ಬಿಲಗದ್ದೆ ಗ್ರಾಮದ ವಾಯುವ್ಯ ಮೂಲೆಯಾದ ಸರ್ವೆ ನಂ . 97 ರ ವಾಯುವ್ಯ ಹಾಗೂ ಕೋಡೂರು ಗ್ರಾಮದ 
ಸರಹದ್ದಿನಲ್ಲಿರುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಕೋಡೂರು ಸರಹದ್ದಿನಲ್ಲಿ ಈಶಾನ್ಯಾಭಿಮುಖವಾಗಿ 13 - 00 ಸರಪಳಿ ಚಲಿಸಿ 
ಹಿಡುವಳಿ ಸರ್ವೆ ನಂ .88 , 89, 116 ನ್ನು ಸುತ್ತುವರಿದು ಈ ಕೆಳಕಂಡ ಕೋನಗಳಲ್ಲಿ 42 - 15 ಸರಪಳಿಗಳಲ್ಲಿ ಕ್ರಮಿಸಿ ಬಿಲಗದ್ದೆ ಸರ್ವೆ ನಂ .55 , 56 , 97 , 108 
ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5 ನ್ನು ಸೇರಿ ಪುನ: ಉತ್ತರ ಹಾಗೂ ವಾಯುವ್ಯಾಭಿಮುಖವಾಗಿ ವಿವಿಧ ಕೋನಗಳಲ್ಲಿ 34 - 55 ಸರಪಳಿ ಚಲಿಸಿ 
ಕೋಡೂರು ಸರಹದ್ದು ಸೇರಿ ಸರಹದ್ದಿನಲ್ಲಿ ಹಾಗೂ ಹಿಡುವಳಿ ಸರ್ವೆ ನಂ .86, 87 ರ ದಕ್ಷಿಣ ಎಲ್ಲೆಯಲ್ಲಿ 27 - 50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 11 ಬಿ 
ನ್ನು ಸೇರಿ ಪುನಃ ಆಗ್ನೆಯಾಭಿಮುಖವಾಗಿ ಸರ್ವೆ ನಂ .97 ಹಾಗೂ 56 ರಲ್ಲಿ 22 - 15 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ ಕೋನ( ಡಿಗ್ರಿಗಳಲ್ಲಿ ) 

ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್) 
2 | 052° 

13 - 00 


ಸ್ಥಾನಕ್ಕೆ 


13 - 00 


1630 


13 - 80 


154° 


9 - 10 


075 


19 - 25 


42 -15 


337° 


6 - 10 


010° 


7 -50 


284° 


7 - 45 


2880 


7 - 00 


347° 


2 - 00 


314° 


4 - 50 


34 - 55 


11ಎ 


11ಎ 


0520 


19 - 50 


11ಬಿ 


11ಬಿ 


ಸರ್ವೆ ನಂ .86, 87 ರ ದಕ್ಷಿಣ 
ಎಲ್ಲೆಯಲ್ಲಿ ಹಾದು ಸ್ಥಾನ ಸಂಖ್ಯೆ 

11ಬಿ ಸೇರುತ್ತದೆ. 


8 - 00 


27 - 50 


11ಬಿ 


118 


17 - 50 


- 12 


| 


13 


1540 


4 - 65 


22 - 15 


ಪೂರ್ವ: ಸೀಮಾರೇಖೆಯು ಸದರಿ ಸ್ವಾನ ಸಂಖ್ಯೆ 13 ರಿಂದ ವಿವಿಧ ಕೋನಗಳಲ್ಲಿ 48 - 70 ಸರಪಳಿ ಚಲಿಸಿ ಸರ್ವೆ ನಂ .57 ರ ಪೂರ್ವದ ಬಾಂದಿನಿಂದ 
ಪೂರ್ವಕ್ಕೆ 0 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 19 ನ್ನು ಸೇರಿ ಪುನಃ ವಿವಿಧ ಕೋನಗಳಲ್ಲಿ 37 - 40 ಸರಪಳಿ ಚಲಿಸಿ ಸರ್ವೆ ನಂ . 53 ರ ದಕ್ಷಿಣದ 
ಬಾಂದಿನಿಂದ 220 , 0 - 70 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 24 ನ್ನು ಸೇರಿ ಮುಂದುವರಿದು ವಿವಿಧ ಕೋನಗಳಲ್ಲಿ 30 - 10 ಸರಪಳಿ ಚಲಿಸಿ ಸರ್ವೆ 
ನಂ .106, 55, 108 ರ ಮುಕ್ಕುಪ್ಪೆ ಬಾಂದಿನಿಂದ 301 , 1 - 60 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 28 ನ್ನು ಸೇರಿ ಪುನಃ ವಿವಿಧ ಕೋನಗಳಲ್ಲಿ 48 -35 
ಸರಪಳಿ ಚಲಿಸಿ ಸರ್ವೆ ನಂ . 107 ರ ವಾಯುವ್ಯ ಮೂಲೆಬಾಂದಿನಿಂದ 342°, 2 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 34 ನ್ನು ಸೇರಿ ನಂತರ 
ಸೀಮಾರೇಖೆಯು 82 - 65 ಸರಪಳಿ ಚಲಿಸಿ ಸರ್ವೆ ನಂ .55 , 106 , 108 ರ ಮುಕ್ಕುಪ್ಪೆ ಬಾಂದಿನಿಂದ 085°, 4 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 44 
ನ್ನು ಸೇರುತ್ತದೆ . ನಂತರ ವಿವಿಧ ಕೋನಗಳಲ್ಲಿ 52 - 25 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 51 ನ್ನು ಸರ್ವೆ ನಂ .108 , 137 , 221 ರ ಮುಕ್ಕುಪ್ಪೆ ಬಾಂದಿನಲ್ಲಿ 
ಸೇರುತ್ತದೆ. ನಂತರ ಸೀಮಾರೇಖೆಯು ಸರ್ವೆ ನಂ .137 ರಲ್ಲಿ ವಿವಿಧ ಕೋನಗಳಲ್ಲಿ 46 - 50 ಸರಪಳಿ ಚಲಿಸಿ ಸರ್ವೆ ನಂ .116, 118 ರ ಪಶ್ಚಿಮದ 
ಕೂಡುಬಾಂದಿನಿಂದ 307 , 3 - 00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 58ನ್ನು ಸೇರಿ ಪುನಃ ವಿವಿಧ ಕೋನಗಳಲ್ಲಿ 47 - 00 ಸರಪಳಿ ಚಲಿಸಿ ಸರ್ವೆ ನಂ .124 
ರ ದಕ್ಷಿಣದ ಬಾಂದಿನಿಂದ 213°, 0 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 62 ನ್ನು ಸೇರಿ ಮುಂದುವರಿದು 31 - 75 ಸರಪಳಿ ಚಲಿಸಿ ಸರ್ವೆ ನಂ .136 ರ 
ದಕ್ಷಿಣದ ಬಾಂದಿನಿಂದ 180°, 0 - 70 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 67 ನ್ನು ಸೇರುತ್ತದೆ. ಸೀಮಾರೇಖೆಯು ಸ್ಥಾನ ಸಂಖ್ಯೆ 67 ರಿಂದ ವಿವಿಧ 
ಕೋನಗಳಲ್ಲಿ 64 - 35 ಸರಪಳಿ ಚಲಿಸಿ ಬಿಲಗದ್ದೆ - ಮೇಲುಕೊಪ್ಪ ಸಾಮಾನ್ಯ ಸರಹದ್ದನ್ನು ಸರ್ವೆ ನಂ .140 ರ ದಕ್ಷಿಣದ ಬಾಂದಿನಿಂದ 245°, 5 - 50 ಸರಪಳಿ 
ದೂರದಲ್ಲಿರುವ ಸ್ಥಾನ ಸಂಖ್ಯೆ 76 ನ್ನು ಸೇರುತ್ತದೆ. 


೪೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಕೋನ( ಡಿಗ್ರಿಗಳಲ್ಲಿ) 

ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್) 
237° 

18 - 20 


13. 


5 - 00 


7 - 50 


120° 
150° 
1240 
202° 
039 


4 - 00 


5 - 00 


18 
19 


9 - 00 


48 - 70 


094 


4 - 90 


20 


20ಎ 


_ 4 - 00 


20ಎ 


21 


4 - 00 


21 


22 


221°. 
264° 
180° 
228 
1350 


7 - 50 


22 


23 . 


9 - 00 


24 


8 - 00 


220 


37 - 40 
10 - 00 
5 - 75 
2 -60 


295 
214 


1660 


11 - 75 


30 - 10 


29 


251° 


5 - 80 


350° 


8 - 50 


2360 


3 -50 


5 - 55 


1780 
242° 
262 


11 - 00 


34 


14 - 00 


48 - 35 


262° 


11 -50 


176° 


4 - 50 


0880 


9 - 80 


0930 


7 - 00 


133 


7 - 10 


097 


6 - 00 


019° 


3 - 75 


15 - 50 


073 
334° 


6 - 50 


061° 


11 - 00 


82 - 65 


44 


45 


09g 


8 - 60 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


೪೮೧ 


ಸ್ಥಾನದಿಂದ 


ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್ ) 


ಕೋನ( ಡಿಗ್ರಿಗಳಲ್ಲಿ) 

225 


11 - 00 


139° 


4 - 50 


119 


4 - 50 


055 


5 - 50 


071° 


8 - 00 


100° 


10 - 15 


52 - 25 


8 - 70 


8 - 00 


112° 
172° 
294° 
017 


5 - 00 


2 - 00 


320° 


5 - 10 


8 - 50 


229° 
220° 


9 - 20 | 


46 - 50 


58 


327° 


6 - 00 


58ಎ 


251° 


8 - 50 


58ಬಿ 


12 - 00 


1550 
241° 


59 


6 -50 | 


4 - 00 


1880 
103 


1 - 00 


47 - 00 


157° 


10 - 50 


219 


3 - 50 


1960 


4 - 50 


179° 


5 - 00 


1060 


8 - 25 


31 - 75 


0480 


3 -50 


190° 


7 - 60 


225 


5 - 00 


2520 


7 - 00 


141° 


2 - 50 


2 - 75 


11 - 00 


0730 
223 
142° 
131° 


11 - 50 


13 - 50 


64 - 35 


16 


77 


೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 

ಭಾಗ - ೪ಎ 
ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 76 ರಿಂದ ಬಿಲಗದ್ದೆ -ಮೇಲುಕೊಪ್ಪ ಸಾಮಾನ್ಯ ಸರಹದ್ದಿನಲ್ಲಿ 77 - 25 ಸರಪಳಿ ಚಲಿಸಿ ಬಿಲಗದ್ದೆ -ಮೇಲುಕೊಪ್ಪ 
ನೀಲಂದೂರು ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 80 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ | ಸ್ಥಾನಕ್ಕೆ ಕೋನ( ಡಿಗ್ರಿಗಳಲ್ಲಿ) 

ಅಂತರಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್ ) 
282° 

27 - 75 
- 17 | 78 | 

7 - 00 
78 | 79 | 

21 - 50 
_ 79 | 80 | 

21 - 00 

77 - 25 
ಪಶ್ಚಿಮ: ಸದರಿ ಸ್ಥಾನ ಸಂಖ್ಯೆ 80 ರಿಂದ ಸೀಮಾರೇಖೆಯು ಬಿಲಗದ್ದೆ ನೀಲಂದೂರು ಸಾಮಾನ್ಯ ಸರಹದ್ದಿನಲ್ಲೇ ವಾಯುವ್ಯ ಹಾಗೂ 
ಉತ್ತರಾಭಿಮುಖವಾಗಿ 141 - 00 ಸರಪಳಿ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ ಸ್ಥಾನಕ್ಕೆ ಕೋನ( ಡಿಗ್ರಿಗಳಲ್ಲಿ) 

ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್ ) 

55 - 00 
82 

69 - 00 


236° 
283° - 
307° 


81 . 


334 


011° 


011° 


17 - 00 | 


141 - 00 


ಶಿವಪಾದ ಬ್ಲಾಕ್ - 1 ರ ಸಂಕ್ಷಿಪ್ತ ಚಕ್ಕುಬಂದಿ 
ಉತ್ತರ - ಬಿಲಗದ್ದೆ - ಶಾನುವಳ್ಳಿ ರಸ್ತೆ ಹಾಗೂ ಸರ್ವೆ ನಂ .44 ರ ಉಳಿಕೆ ಪ್ರದೇಶ. 
ಪೂರ್ವ - ನಿಲವಾಗಿಲು ಸರ್ವೆ ನಂ .44 ಹಾಗೂ ಬಿಲಗದ್ದೆ 216 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಹಿಡುವಳಿ ಸರ್ವೆ ನಂ .36 
ಪಶ್ಚಿಮ - ಬಿಲಗದ್ದೆ ಸರ್ವೆ ನಂ . 216 ಹಾಗೂ 60 ಶಾನುವಳ್ಳಿ ಸರ್ವೆ ನಂ .28 ರ ಉಳಿಕೆ ಪ್ರದೇಶ. 

ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಶಾನುವಳ್ಳಿ ಸರ್ವೆ ನಂ .17 ಬಾಗಾಯ್ತು ಹಿಡುವಳಿಯ ಉತ್ತರದ ಬಾಂದಿ ನಿಂದ 046° , 1 -00 ಸರಪಳಿ ಅಂತರದಲ್ಲಿ ಸ್ಥಾನ 
ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಆಗ್ನೆಯಾಭಿಮುಖವಾಗಿ ಶಾನುವಳ್ಳಿ - ಬಿಲಗದ್ದೆ ಡಾಂಬರು ರಸ್ತೆಯ ಬಲಭಾಗದಲ್ಲಿ 13 - 00 ಸರಪಳಿ ಚಲಿಸಿ ನಿಲುವಾಗಿಲು 

ಖ್ಯೆ 3 ರಲ್ಲಿ ಸೇರಿ ಪುನಃ ಆಗೋಯಾಭಿಮುಖವಾಗಿ 53 - 30 ಸರಪಳಿ ಚಲಿಸಿ ನಿಲುವಾಗಿಲು ಸರ್ವೆ ನಂ .24 ರ 
ದಕ್ಷಿಣದ ಬಾಂದಿನಿಂದ 122°, 3 -00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 11 ನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ | ಸ್ಥಾನಕ್ಕೆ ಕೋನ( ಡಿಗ್ರಿಗಳಲ್ಲಿ) 

* ಅಂತರ ಸರಪಳಿಗಳಲ್ಲಿ 1 ಸರಪಳಿ = 20 ಮೀಟರ್) 
139° 

6 - 00 


ಗ 


121° 


7 - 00 


13 - 00 


139 


9 - 00 


114° 


11 - 50 


1 - 00 


062 
127° 


2 - 30 


1950 


5 - 00 


1160 


4 - 00 


1590 


4 - 00 


090° 


7 - 50 


53 - 30 


ಭಾಗ - ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೮೩ 


ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 11 ರಿಂದ ಪ್ರಾರಂಭವಾಗಿ ವಿವಿಧ ಕೋನಗಳಲ್ಲಿ 68 -50 ಸರಪಳಿ ಚಲಿಸಿ ಬಿಲಗದ್ದೆ ಸರ್ವೆ ನಂ .244 ರ 
ಪಶ್ಚಿಮದ ಬಾಂದಿನಿಂದ 270°, 1 - 00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 20 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ ಕೋನ( ಡಿಗ್ರಿಗಳಲ್ಲಿ) 

ಅಂತರ ಸರಪಳಿಗಳಲ್ಲಿ(1 ಸರಪಳಿ = 20 ಮೀಟರ್) 


14 -50 


210° 
224° 
097 


13 - 00 


li -50 


160° 


4 - 00 


263° 


4 -50 


7 - 00 


265° 
227° 


3 - 00 


1890 


6 - 00 


_ 19 


| 


184° 


5 - 00 


68 - 50 


ದಕ್ಷಿಣ : ಸೀಮಾರೇಖೆಯು ಸ್ಥಾನ ಸಂಖ್ಯೆ 20 ರಿಂದ 257 , 7 - 50 ಸರಪಳಿ ಚಲಿಸಿ ಬಿಲಗದ್ದೆ ಸರ್ವೆ ನಂ .36 ರ ವಾಯುವ್ಯ ಬಾಂದನ್ನು ಸ್ಥಾನ ಸಂಖ್ಯೆ 21 
ರಲ್ಲಿ ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
| ಸ್ಥಾನದಿಂದ | ಸ್ಥಾನಕ್ಕೆ | ಕೋನ( ಡಿಗ್ರಿ ಗಳಲ್ಲಿ) 

ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್) 
- 2020 

|| 

2121 || 257 

7 - 50 
ಪಶ್ಚಿಮ : ಸ್ಥಾನ ಸಂಖ್ಯೆ 21 ರಿಂದ ಸರ್ವೆ ನಂ . 216 , 60 ರಲ್ಲಿ ವಿವಿಧ ಕೋನಗಳಲ್ಲಿ 41 - 40 ಸರಪಳಿ ಚಲಿಸಿ ಬಿಲಗದ್ದೆ ಸರ್ವೆ ನಂ .61, 70 ರ ತರಿ 
ಬಾಂದಿನಿಂದ 193°, 2 - 00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 28 ನ್ನು ಸೇರಿ ಪುನಃ ಸರ್ವೆ ನಂ .60 ಶಾನುವಳ್ಳಿ ಸರ್ವೆ ನಂ .28 ರಲ್ಲಿ ವಿವಿಧ 
ಕೋನಗಳಲ್ಲಿ 98 - 70 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 41 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ( ಡಿಗ್ರಿಗಳಲ್ಲಿ) 


ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್) 


22 


4 - 50 


346° 
0350 


3 - 50 


311° 


5 - 00 


306° 


8 - 75 


310° 


7 - 50 


349 


6 - 65 


27 


28 | 


265° 


5 - 50 


41 - 40 


1 - 00 


064° 
064° 


1 - 00 


089 


5 - 00 


1230 


5 - 00 


5 - 50 


012° 
287° 


5 - 00 


330° 


7 - 50 | 


೪೮೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ( ಡಿಗ್ರಿಗಳಲ್ಲಿ) 


ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್ ) 


287° 


2 - 00 


187° 


6 - 00 


10 - 40 


266° 
3440 


3 - 80 


280° 


7 -50 


024 


15 - 00 


002° 


6 - 00 


98 - 70 
ಶಿವಪಾದ ಬ್ಲಾಕ್ - III ಸರಹದ್ದು ವಿವರಣೆ 
ಉತ್ತರ - ನಿಲುವಾಗಿಲು ಸರ್ವೆ ನಂ .203 ರ ಉಳಿಕೆ ಪ್ರದೇಶ. 
ಪೂರ್ವ - ಮೇಲುಬೀಳ್ಳಿ ಸರ್ವೆ ನಂ .97, 109, 70 ಹಾಗೂ ಮೇಲುಬೀಳ್ಳಿ ಗ್ರಾಮದ ಗಡಿ. 
ದಕ್ಷಿಣ - ಬಿಲಗದ್ದೆ ಸರ್ವೆ ನಂ .180 ರ ಉಳಿಕೆ ಪ್ರದೇಶ ಹಾಗೂ ಮೇಲುಕೊಪ್ಪ ಗ್ರಾಮದ ಗಡಿ 
ಪಶ್ಚಿಮ - ಬಿಲಗದ್ದೆ ಸರ್ವೆ ನಂ .138 , 219, 165, 215, 216 ರ ಉಳಿಕೆ ಪ್ರದೇಶ. 

ಸವಿವರವಾದ ಸರಹದ್ದು ವಿವರಣೆ 
ಉತ್ತರ : ಶಿವಪಾದ ಬ್ಲಾಕ್ 3 ರ ಸೀಮಾರೇಖೆಯು ಬಿಲಗದ್ದೆ ಸರ್ವೆ ನಂ . 216 , ನಿಲುವಾಗಿಲು ಸರ್ವೆ ನಂ .44 , 203 ರ ಗಡಿಯ ಮುಕ್ಕುಪ್ಪೆ ಬಾಂದಿನಿಂದ 
349°, 4 - 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 1 ರಲ್ಲಿ ಪ್ರಾರಂಭವಾಗಿ ನಿಲುವಾಗಿಲು ಸರ್ವೆ ನಂ .203 ರಲ್ಲಿ ಈ ಕೆಳಕಂಡ ಕೋನದಲ್ಲಿ 16 - 75 ಸರಪಳಿ 
ಚಲಿಸಿ ಸರ್ವೆ ನಂ .36 ರ ದಕ್ಷಿಣದ ಬಾಂದಿನಿಂದ 132°, 1 - 00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 5 ನ್ನು ಸೇರಿ ಪುನಃ ಈಶಾನ್ಯಾಭಿಮುಖವಾಗಿ 70 - 10, 
ಸರಪಳಿ ಚಲಿಸಿ ನಿಲುವಾಗಿಲು ಸರ್ವೆ ನಂ .188, 189 ರ ದಕ್ಷಿಣದ ಬಾಂದಿ ನಿಂದ 178°, 0 - 50 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 13 ನ್ನು ಸೇರಿ ಪುನಃ 
ನಿಲುವಾಗಿಲು ಸರ್ವೆ ನಂ . 203 ಮೇಲುಬಿಳಿ ಸರ್ವೆ ನಂ .97 ರಲ್ಲಿ 36 - 00 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 17 ರಲ್ಲಿ ಮೇಲುಬಿಳ್ಳಿ ಗ್ರಾಮದ ಸರ್ವೆ ನಂ .94 
ರ ವಾಯುವ್ಯ ಮೂಲೆಯ ಬಾಂದನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ ಸ್ಥಾನಕ್ಕೆ | ಕೋನ ( ಡಿಗ್ರಿಗಳಲ್ಲಿ ) 

ಅಂತರಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್ ) 

5 - 50 
2 053 

3 - 25 


083° 


023° 


5 - 00 


083 


3 - 00 


16 - 75 


5 - 00 


122° 
017° 


7 - 00 


061 


9 - 00 


028° 


3 - 00 


051° 


12 - 00 


074° 


18 - 10 


028° 


6 - 00 


011° 


10 - 00 


70 - 10 


1450 


5 - 00 


_ 13 
14 


| 
| 15 


| 


180° 


7 - 00 


ಭಾಗ - ೪ಎ 


೪೮೫ 


ಸ್ಥಾನದಿಂದ 

15 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೧೪, ೨೦೧೩ 
ಸ್ಥಾನಕ್ಕೆ | ಕೋನ( ಡಿಗ್ರಿಗಳಲ್ಲಿ) | ಅಂತರಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್) 
15ಎ 113° 

8 - 00 
| 16 | 030° 

2 - 00 
17 | 100° 


15ಎ 
16 


14 - 00 


36 - 00 


ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 17 ರಿಂದ ಮೇಲುಬೀಳ್ಳಿ ಸರ್ವೆ ನಂ .97 ಹಾಗೂ ಕುಪ್ಪಳಿ ಸರ್ವೆ ನಂ .24 ರಲ್ಲಿ 31 - 25 ಸರಪಳಿ 
ಮುಂದುವರಿದು ಕುಪ್ಪಳಿ ಸರ್ವೆ ನಂ .1 ರ ಉತ್ತರ ಗಡಿಬಾಂದನ್ನು ಸ್ಥಾನ ಸಂಖ್ಯೆ 20 ರಲ್ಲಿ ತಲುಪಿ ನಂತರ ಕುಪ್ಪಳಿ ಸರ್ವೆ ನಂ .24 ನಿಲುವಾಗಿಲು ಸರ್ವೆ 
ನಂ .203 ರಲ್ಲಿ 65 - 00 ಸರಪಳಿ ಚಲಿಸಿ ನಿಲುವಾಗಿಲು ಸರ್ವೆ ನಂ .201 ರ ವಾಯುವ್ಯ ಬಾಂದಿನಿಂದ 270°, 3 - 00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 
27 ನ್ನು ಸೇರಿ ವಿವಿಧ ಕೋನಗಳಲ್ಲಿ ನಿಲುವಾಗಿಲು ಸರ್ವೆ ನಂ .203, ಕುಪ್ಪಳಿ ಸರ್ವೆ ನಂ . 11 ರಲ್ಲಿ 55 - 25 ಸರಪಳಿ ಚಲಿಸಿ ಕುಪ್ಪಳಿ ಸರ್ವೆ ನಂ .13, 16 ರ 
ದಕ್ಷಿಣದ ಬಾಂದಿನಿಂದ 227°, 2 - 00 ಸರಪಳಿ ಅಂತರ ದಲ್ಲಿ ಸ್ಥಾನ ಸಂಖ್ಯೆ 36 ನ್ನು ಸೇರುತ್ತದೆ. ನಂತರ ಕುಪ್ಪಳಿ ಸರ್ವೆ ನಂ . 11 ರಲ್ಲಿ ಮುಂದುವರಿದು 
97 - 60 ಸರಪಳಿ ಚಲಿಸಿ ಮೇಲುಬೀಳ್ಳಿ ಸರ್ವೆ ನಂ .109, 70 ರ ಪೂರ್ವದ ಕೂಡುಬಾಂದಿನಿಂದ 293 , 5 - 00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 52 
ನ್ನು ಸೇರಿ ಪುನಃ ವಿವಿಧ ಕೋನಗಳಲ್ಲಿ ಮೇಲುಬೀಳ್ಳಿ ಸರ್ವೆ ನಂ .109, 70 ಹಾಗೂ ಕುಪ್ಪಳಿ ಸರ್ವೆ ನಂ .11 ರಲ್ಲಿ 103 - 75 ಸರಪಳಿ ಅಂತರ ಚಲಿಸಿ 
ಬಿಲಗದ್ದೆ ಸರ್ವೆ ನಂ . 215 , ಕುಪ್ಪಳಿ ಸರ್ವೆ ನಂ .11 ಹಾಗೂ ಮೇಲುಬೀಳ್ಳಿ ಗಡಿಯಾದ ಮುಕ್ಕುಪ್ಪೆ ಬಾಂದನ್ನು ಸ್ಥಾನ ಸಂಖ್ಯೆ 66 ರಲ್ಲಿ ಸೇರುತ್ತದೆ. ನಂತರ 
ಮೇಲುಬೀಳ್ಳಿ, ಬಿಲಗದ್ದೆ ಸಾಮಾನ್ಯ ಗಡಿಯಲ್ಲೇ 68 - 00 ಸರಪಳಿ ಚಲಿಸಿ ಬಿಲಗದ್ದೆ, ಮೇಲುಬೀಳ್ಳಿ, ಕೆಳಕೊಪ್ಪ ಗಡಿಯಲ್ಲಿನ ಮುಕ್ಕುಪ್ಪೆ ಬಾಂದನ್ನು ಸ್ಥಾನ 
ಸಂಖ್ಯೆ 71 ರಲ್ಲಿ ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನಕ್ಕೆ ಕೋನ( ಡಿಗ್ರಿಗಳಲ್ಲಿ) ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್ ) 
18 185 

12 - 00 


19 


8 - 00 


220° 
233 


20 


11 - 25 


31 - 25 


244° 


12 - 50 


2620 


6 - 00 


13 - 00 


311° 
277° 


6 -50 


201° 


9 - 00 


3150 


6 - 00 


27 


210° 


12 - 00 


65 - 00 


240° 


5 - 00 


29 


201° 


4 - 00 


232 


5 - 00 


171° 


9 - 75 


32 


093 


3 - 50 


178° 


8 -50 


10 - 50 


0680 
356° 
083° 


6 - 00 


3 - 00 


55 - 25 


108° 


5 - 00 


37 


38 


| 


177° 


5 - 00 


೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನದಿಂದ 


ಕೋನ( ಡಿಗ್ರಿಗಳಲ್ಲಿ) 


ಸ್ಥಾನಕ್ಕೆ 
39 


ಅಂತರ ಸರಪಳಿಗಳಲ್ಲಿ ( 1 ಸರಪಳಿ = 20 ಮೀಟರ್ ) 

5 - 50 


214° 


117° 


6 - 00 


067° 


li - 50 


082 


6 - 00 


0820 


3 - 00 


349° 


6 - 60 


075 


5 - 00 


047° 


6 -50 


0920 


1 - 50 


011° - 


8 - 00 


4 -50 


359 
0530 
1440 


14 - 00 


6 - 50 


220° 


3 - 00 


97 - 60 


1520 


8 - 00 


205 


4 - 00 


9 - 00 


205° 
246° 


13 - 00 


3580 


8 - 00 


260° 


6 - 00 


58 
58ಎ 


2 - 00 


190° 
2140 


58ಎ 


8 - 00 


S9 


152 


3 - 00 


227° 


6 - 50 


202 


2 - 75 


62 


62ಎ 


274° 


4 -50 


62ಎ 


63 


4 - 00 


63 


280° 
161° 
101° 


9 - 00 


64 


65 


10 - 00 


65 


66 


| | 


230° 


6 - 00 


103 - 75 


66 


140° 


19 - 00 


67 


18 - 00 


102° 
1850 


68 


69 


19 - 00 


69 


70 


250° 


1 - 00 


71 


| 


1780 


11 - 00 


68 - 00 


ಭಾಗ - ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೮೭ 


ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 71 ರಿಂದ ಬಿಲಗದ್ದೆ ಸರ್ವೆ ನಂ .188 ರಲ್ಲಿ ಹಿಡುವಳಿ ಸರ್ವೆ ನಂ .181, 182 , 183, 184, 185 , 186, 187 ನ್ನು 
ಬಳಸಿಕೊಂಡು 74 -50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 78 ರಲ್ಲಿ ಕೆಳಕೊಪ್ಪ, ಬಿಲಗದ್ದೆ ಗ್ರಾಮದ ಗಡಿಯನ್ನು ಸೇರಿ ಪುನಃ ಬಿಲಗದ್ದೆ ಕೆಳಕೊಪ್ಪ ಗಡಿಯಲ್ಲಿ 
57 -50 ಸರಪಳಿ ಚಲಿಸಿ ಬಿಲಗದ್ದೆ ಸರ್ವೆ ನಂ .174 ರ ತರಿ ಹಾಗೂ ಹಳ್ಳದ ಪಕ್ಕ ಸ್ಥಾನ ಸಂಖ್ಯೆ 81 ನ್ನು ಸೇರುತ್ತದೆ. ನಂತರ ಬಿಲಗದ್ದೆ ಸರ್ವೆ ನಂ . 180 ರಲ್ಲಿ 
ವಿವಿಧ ಕೋನಗಳಲ್ಲಿ 52 - 00 ಸರಪಳಿ ಚಲಿಸಿ ಸರ್ವೆ ನಂ .119 , 180, 215 ಹಾಗೂ 165 ರ ಐದು ಬಾಂದನ್ನು ಸ್ಥಾನ ಸಂಖ್ಯೆ 85 ರಲ್ಲಿ ಸೇರಿ ನಂತರ 
ಬಿಲಗದ್ದೆ ಸರ್ವೆ ನಂ . 165, 180 ರಲ್ಲಿ 47 -25 ಸರಪಳಿ ಚಲಿಸಿ ಸರ್ವೆ ನಂ .180, 138 ಹಾಗೂ ಮೇಲುಕೊಪ್ಪದ ಗಡಿಯಲ್ಲಿನ ಮೂರು ಬಾಂದನ್ನು ಸ್ಥಾನ 
ಸಂಖ್ಯೆ 89 ರಲ್ಲಿ ಸೇರುತ್ತದೆ . ನಂತರ ಮೇಲುಕೊಪ್ಪ, ಬಿಲಗದ್ದೆ ಗಡಿಯಲ್ಲಿ ಮುಂದುವರಿದು 19 - 00 ಸರಪಳಿ ಚಲಿಸಿ ಬಿಲಗದ್ದೆ - ಮೇಲುಕೊಪ್ಪ ಗಡಿಬಾಂದನ್ನು 
ಸ್ಥಾನ ಸಂಖ್ಯೆ 90 ರಲ್ಲಿ ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ ಕೋನ ( ಡಿಗ್ರಿಗಳಲ್ಲಿ) | ಅಂತರ ಸರಪಳಿಗಳಲ್ಲಿ (1 ಸರಪಳಿ= 20 ಮೀಟರ್) 

21 - 00 
292 

10 - 00 


ಸ್ಥಾನಕ್ಕೆ 


354° | 


239° 


13 - 50 


74 


182° 


10 - 50 


1530 


8 - 50 


76 


1450 


7 - 00 


77 


102 


4 - 00 


74 - 50 


17 - 00 


19 


270 
2020 
180° 


12 - 50 


80 


28 - 00 


57 - 50 
20 - 00 


334° 


83 


295 


14 - 00 


9 -50 


284° 
332 


8 - 50 


52 - 00 


12 - 00 


236° 
214 


12 - 00 


13 - 00 


247° 
176° 


89 


10 - 25 


47 - 25 


90 


೨೦ 


| 


263 


19 - 00 


19 - 00 


ಪಶ್ಚಿಮ : ಸೀಮಾರೇಖೆಯು ಸ್ಥಾನ ಸಂಖ್ಯೆ 90 ರಿಂದ ಬಿಲಗದ್ದೆ ಸರ್ವೆ ನಂ .138, 165 , 215 ರಲ್ಲಿ ವಿವಿಧ ಕೋನಗಳಲ್ಲಿ 81 - 25 ಸರಪಳಿ ಅಂತರ ಚಲಿಸಿ 
ಬಿಲಗದ್ದೆ ಸರ್ವೆ ನಂ .203 , 215, 160 ರ ಮೂರು ಬಾಂದಿನಿಂದ 112°, 3 - 00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 99 ನ್ನು ಸೇರಿ ಪುನಃ ಸರ್ವೆ ನಂ . 215 
ರಲ್ಲಿ 84 - 50 ಸರಪಳಿ ಚಲಿಸಿ ಬಿಲಗದ್ದೆ ಸರ್ವೆ ನಂ .188, 215 ಹಾಗೂ ಕೆಳಕೊಪ್ಪ ಗಡಿಯ ಮೂರು ಬಾಂದಿನಿಂದ 290°, 2 - 50 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 109 ನ್ನು ಸೇರುತ್ತದೆ. ನಂತರ ಸರ್ವೆ ನಂ .215 ರಲ್ಲಿ ವಿವಿಧ ಕೋನಗಳಲ್ಲಿ 98- 25 ಸರಪಳಿ ಚಲಿಸಿ ಬಿಲಗದ್ದೆ ಸರ್ವೆ ನಂ .196 , 197, 215 ರ 
ಕೂಡುಬಾಂದಿನಿಂದ 069°, 3 - 50 ಸರಪಳಿ ಅಂತರದಲ್ಲಿ ಸ್ನಾನ ಸಂಖ್ಯೆ 125 ನ್ನು ಸೇರಿ ಪುನಃ ವಿವಿಧ ಕೋನಗಳಲ್ಲಿ 11 
ಸರ್ವೆ ನಂ .215 ಹಾಗೂ 137 ರಲ್ಲಿ ಚಲಿಸಿ ಬಿಲಗದ್ದೆ ಸರ್ವೆ ನಂ .137, 221, 216 , 109 ರ ಕೂಡುಬಾಂದಿನಿಂದ 091°, 6 - 00 ಸರಪಳಿ ಅಂತರದಲ್ಲಿ ಸ್ಥಾನ 
ಸಂಖ್ಯೆ 144 ನ್ನು ಸೇರಿ, ಪುನಃ ಸರ್ವೆ ನಂ .137, 216 , 215 ರಲ್ಲಿ ವಿವಿಧ ಕೋನಗಳಲ್ಲಿ 125 - 50 ಸರಪಳಿ ಚಲಿಸಿ ಬಿಲಗದ್ದೆ, ನಿಲುವಾಗಿಲು, ಕುಪ್ಪಳಿ 
ಗ್ರಾಮಗಳು ಸೇರುವ ಮುಕ್ಕಪ್ಪೆ ಬಾಂದನ್ನು ಸ್ಥಾನ ಸಂಖ್ಯೆ 160 ರಲ್ಲಿ ಸೇರಿ ನಂತರ ಬಿಲಗದ್ದೆ , ನಿಲುವಾಗಿಲು ಗಡಿ ಹಾಗೂ ನಿಲುವಾಗಿಲು ಸರ್ವೆ ನಂ .203 , 
44 ರಲ್ಲಿ 17 -00 ಸರಪಳಿ ಅಂತರವನ್ನು ಚಲಿಸಿ ಸ್ಥಾನ ಸಂಖ್ಯೆ 163 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 


೪೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಸ್ಥಾನದಿಂದ 


ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
| ಸ್ಥಾನಕ್ಕೆ | ಕೋನ ( ಡಿಗ್ರಿಗಳಲ್ಲಿ) | ಅಂತರ ಸರಪಳಿಗಳಲ್ಲಿ( 1 ಸರಪಳಿ = 20 ಮೀಟರ್ ) 
024° 

10 - 00 
92 

7 - 00 


90 


91. 
92 


0460 
030° 
143° 


7 - 00 


93 


94 
95 


066° 
058° 
3530 


4 - 75 
9 - 00 
9 - 00 
12 - 00 

7 - 50 
15 - 00 
81 - 25 
16 - 50 


0730 
0040 


99 


100 


101 


4 - 00 


101 


102 


7 - 50 


102 


4 - 00 


1120 
2130 
2350 
140° 
053° 
040° 
093 
167° 


103 


11 - 00 


102 
102ಎ 
103 
104 
105 
106 
107 


104 


6 - 00 
3 -50 


12 - 00 


105 
106 
107 
108 
109 


102° 


8 - 00 


5 - 00 


037° 
0680 


108 


109 


110 | 


347° 


110 


111 


111 | 
112 
113 
114 


309 
269 
342° 
0620 


112 


7 - 00 
84 - 50 
4 - 50 
3 - 50 
4 - 50 
8 - 00 
7 - 00 
5 - 00 
5 - 50 
4 - 75 
5 - 50 
8 - 00 


113 


114 


115 . 


304° 


116 
117 


115 
116 
117 
118 


039° 
047° 
071° 
024° 


118 | 


| 


119 
120 


119 


10 - 00 


350° 
270° 


121 


120 
121 
122 


122 
123 
124 
125 


222 
2850 
218 
254° 


4 - 00 
8 - 00 
3 - 00 
7 - 00 


123 


124 


10 - 00 


125 


126 . 


041° 
0450 


127 


126 
127 


98 - 25 
6 - 00 
5 - 00 
7 - 00 
6 - 00 
9 - 00 


128 


128 


129 


029 
067° 
3080 
3050 


129 
130 


130 
131 


8 - 00 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


೪೮೯ 


ಕೋನ ( ಡಿಗ್ರಿಗಳಲ್ಲಿ) 


ಸ್ಥಾನಕ್ಕೆ 
132 


328° 
294° 


133 


221°. 


ಸ್ಥಾನದಿಂದ 

131 
132 
133 
134 
135 
136 
137 


134 
135 


ಅಂತರ ಸರಪಳಿಗಳಲ್ಲಿ ( 1 ಸರಪಳಿ = 20 ಮೀಟರ್ ) 

8 - 50 
11 - 00 
7 - 00 
5 - 00 
3 - 00 
4 - 50 
4 - 00 


204° 


136 


242° 


137 


138 


184° 
317° 
237° 
320° 


138 


139 


3 - 00 


139 


140 


4 - 00 


140 
141 


141 
142 
143 


274° 
1660 
252 


11 - 00 
9 - 00 
6 - 00 


142 
143 


144 


273 


11 - 00 


128 - 00 


029° 


3 - 00 


345 


6 - 00 


145 
146 
147 
148 


044° 


144 
145 
146 
147 
148 
149 


12 - 00 


149 


0790 
091° 
141° 


150 | 


150 


0760 


151 


_ 303° 


| 


151 
152 
153 
154 


152 


272° 


153 


269° 
037° 


6 - 50 
14 - 00 
2 - 50 
8 - 00 
6 - 50 
11 - 50 
9 - 50 
9 - 00 
6 - 00 
7 - 00 
10 - 00 
_ 11 - 00 

3 - 00 


155 


154 
155 
156 
157 
158 
159 


156 
157 
158 | 
159 
160 


360° 
081° 
051° 


023 


282 


160 


161 

162 
| 163 
| 1 


161 


125 - 50 
11 - 00 
2 - 00 
2 - 00 


314° 
047° 
3180 
310° 


162 
163 


| 
| 


2 - 00 
17 - 00 


ಶಿವಪಾದ ಬ್ಲಾಕ್ - IV ರ ಸಂಕ್ಷಿಪ್ತ ಚಕ್ಕುಬಂದಿ 
ಉತ್ತರ - ಬಿಲಗದ್ದೆ ಸರ್ವೆ ನಂ .113, 207 ರ ಉಳಿಕೆ ಪ್ರದೇಶ. 
ಪೂರ್ವ - ಬಿಲಗದ್ದೆ ಸರ್ವೆ ನಂ . 207 , 158 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಬಿಲಗದ್ದೆ ಸರ್ವೆ ನಂ .158 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಶೃಂಗೇರಿ - ಬಿಲಗದ್ದೆ ಡಾಂಬರ್ ರಸ್ತೆ. 

ಸವಿವರವಾದ ಸರಹದ್ದು ವಿವರಣೆ 
ಉತ್ತರ : ಈ ಬ್ಲಾಕಿನ ಸೀಮಾರೇಖೆಯು ತರಿ ಹಿಡುವಳಿ ಸರ್ವೆ ನಂ .112 ರ ನೈರುತ್ಯಾ ಬಾಂದಿನಿಂದ 206°, 1 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 1 
ರಿಂದ ಪ್ರಾರಂಭವಾಗಿ ವಿವಿಧ ಕೋನಗಳಲ್ಲಿ 52 - 00 ಸರಪಳಿ ಚಲಿಸಿ ಸರ್ವೆ ನಂ .206 ರ ಪಶ್ಚಿಮದ ಎಲ್ಲೆಯಲ್ಲಿರುವ ಬಾಂದಿನಿಂದ 268°, 3 - 00 ಸರಪಳಿ 
ಅಂತರ ದಲ್ಲಿ ಸ್ಥಾನ ಸಂಖ್ಯೆ 9 ನ್ನು ಸೇರುತ್ತದೆ. 


೪೯೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೪, ೨೦೧೩ 


ಭಾಗ - ೪ಎ 


ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ( ಡಿಗ್ರಿಗಳಲ್ಲಿ) 


| ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್) 

5 - 00 


11 - 00 


10 - 00 
8 - 00 


122° 
089° 
040° 
080° 
0280 
1650 
127° 
082 


2 - 50 
7 - 50 


4 - 00 


8 


9 . 


4 - 00 


52 - 00 


ಪೂರ್ವ: ಸೀಮಾರೇಖೆಯು ಸದರಿ ಸ್ಥಾನ ಸಂಖ್ಯೆ 9 ರಿಂದ ದಕ್ಷಿಣಾಭಿಮುಖವಾಗಿ 16 - 00 ಸರಪಳಿ ಚಲಿಸಿ ಸರ್ವೆ ನಂ . 224 , 152, 161 , 164 ರ 
ಕೂಡುಬಾಂದಿನಿಂದ 008°, 2 - 00 ಸರಪಳಿ ಅಂತರದಲ್ಲಿ ಸ್ಥಾನ ಸಂಖ್ಯೆ 12 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 
10 


ಕೋನ( ಡಿಗ್ರಿ ಗಳಲ್ಲಿ) 

180° 


ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20ಮೀಟರ್) 

9 - 50 


_ 9 


| 


| 


10 


11 


| 


250° 


4 - 00 


186° 


2 - 50 


16 - 00 


ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 12 ರಿಂದ ಹಿಡುವಳಿ ಸರ್ವೆ ನಂ . 252 , 159 , 160 ನ್ನು ಬಳಸಿಕೊಂಡು ಸರ್ವೆ ನಂ .158 ರಲ್ಲಿ 72 - 00 ಸರಪಳಿ 
ಚಲಿಸಿ ಶೃಂಗೇರಿ, ಬಿಲಗದ್ದೆ ರಸ್ತೆಯ ಬಲಭಾಗ ದಲ್ಲಿ ಸ್ಥಾನ ಸಂಖ್ಯೆ 20 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
1 ಸ್ಥಾನದಿಂದ | ಸ್ಥಾನಕ್ಕೆ | ಕೋನ ( ಡಿಗ್ರಿಗಳಲ್ಲಿ) | ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್) 
| 12 | 13 | 282° 

6 - 50 
13 

14 | 351 

4 - 50 
14 - 15 | | 

12 - 00 
15 

182° 

8 - 00 
- 16 | 17 

11 - 00 
- 17 

18 220° 

11 - 00 
18 | 19 

9 - 00 
20 

10 - 00 
72 - 00 


271° 


1050 


300° 
272° 


ಪಶ್ಚಿಮ : ಸೀಮಾರೇಖೆಯು ನಂತರ ಉತ್ತರಾಭಿಮುಖವಾಗಿ ಶೃಂಗೇರಿ ಬಿಲಗದ್ದೆ ರಸ್ತೆಯ ಬಲಭಾಗದಲ್ಲೇ 22 - 50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 22 ರ 
ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ ಸ್ಥಾನಕ್ಕೆ ಕೋನ( ಡಿಗ್ರಿಗಳಲ್ಲಿ) 

ಅಂತರ ಸರಪಳಿಗಳಲ್ಲಿ(1 ಸರಪಳಿ = 20 ಮೀಟರ್ ) 
20 21 . _ 330° 

10 - 00 
21 22 360° 

6 - 50 
22 0320 

6 - 00 
22 - 50 


ಎನ್‌ಕ್ಲೋಸರ್ - 1: 
7) ಶಿವಪಾದ ಬ್ಲಾಕ್ - 1 ರ ಸರ್ವೆ ನಂ .108 ರಲ್ಲಿ ಅನಧಿಕೃತ ಸಾಗುವಳಿಯಾದ 9 - 00 ಎಕರೆ ಪ್ರದೇಶ ವನ್ನು ಅಧಿಸೂಚನೆಯಿಂದ ಹೊರತುಪಡಿಸಿದೆ. 
ಎನ್‌ಕೌಸರ್‌ನ ಸೀಮಾರೇಖೆಯು ಸರ್ವೆ ನಂ .137 , 108 , 55 ಹಾಗೂ 106 ರ ನಾಲ್ಕು ಬಾಂದಿನಿಂದ 278°, 23 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 
1 ರಿಂದ ಪ್ರಾರಂಭ ವಾಗಿ ವಿವಿಧ ಕೋನಗಳಲ್ಲಿ 42 - 10 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 6 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೪, ೨೦೧೩ 


೪೯೧ 


ಎನ್‌ಕ್ಲೋಸರ್‌ನ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


| 


ಕೋನ ( ಡಿಗ್ರಿಗಳಲ್ಲಿ) 

278° 


ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್ ) . 

9 - 00 


3030 


5 - 00 


026 


4 - 00 


083° 


13 - 40 


157° 


4 - 70 


_ 5 
6 


| 


1 


| 


217° 


6 - 00 


42 - 10 


8) ಎನ್ಕೌಸರ್ -2: ಶಿವಪಾದ ಬ್ಲಾಕ್ -1 ರಲ್ಲಿ ಬಿಲಗದ್ದೆ ಹಿಡುವಳಿ ಸರ್ವೆ ನಂ .139 ಹಾಗೂ 138ರಲ್ಲಿ ಅನಧಿಕೃತ ಸಾಗುವಳಿಯಾದ ಒಟ್ಟು 27 -20 
ಎಕರೆ ಪ್ರದೇಶವನ್ನು ಹೊರತುಪಡಿಸಿದೆ. ಸರ್ವೆ ನಂ .139 ರ ಆಗೋಯಾ ಬಾಂದಿನಿಂದ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ವಿವಿಧ ಕೋನಗಳಲ್ಲಿ 60 - 00 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 7 ರ ಮುಖಾಂತರ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕೌಸರ್‌ನ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ 

ಸ್ಥಾನಕ್ಕೆ 

ಕೋನ ( ಡಿಗ್ರಿಗಳಲ್ಲಿ) ಅಂತರ ಸರಪಳಿಗಳಲ್ಲಿ (1 ಸರಪಳಿ = 20 ಮೀಟರ್) 


7 -50 


243 
250° 


2 


5 - 00 


303° 


3 - 00 


022 


13 - 00 


83° 


17 - 00 


3 - 25 


154° 
243 


11 - 25 


60 - 00 


9) 


2) 


ಎನ್‌ಕ್ಲೋಸರ್ - III, ಶಿವಪಾದ ಬ್ಲಾಕ್ - II ರಲ್ಲಿ ಕುಪ್ಪಳಿ ಸರ್ವೆ ನಂ .11 ರಲ್ಲಿ ಬ್ಲಾಕಿನ ಮಧ್ಯೆ ಇರುವ ಅನಧಿಕೃತ ಸಾಗುವಳಿಯಾದ 0- 10 ಎಕರೆ 
ಪ್ರದೇಶವನ್ನು ಅಧಿಸೂಚನೆಯಿಂದ ಹೊರತುಪಡಿಸಿದೆ. 
ಎನ್‌ಕ್ಲೋಸರ್ -IV, ಶಿವಪಾದ ಬ್ಲಾಕ್ -II ರಲ್ಲಿ ಬಿಲಗದ್ದೆ ಸರ್ವೆ ನಂ. 165 ರಲ್ಲಿ ಬ್ಲಾಕಿನ ಮಧ್ಯೆ ಇರುವ ಮನೆದಳ 0 -10 ಎಕರೆ ಪ್ರದೇಶವನ್ನು 
ಅಧಿಸೂಚನೆಯಿಂದ ಹೊರತುಪಡಿಸಿದೆ. 

- : ದಾರಿಯ ಹಕ್ಕುಗಳು : 
ಬ್ಲಾಕ್ - | ರಲ್ಲಿ ಸರ್ವೆ ನಂ .137, 108, 56 ಹಾಗೂ 97 ರಲ್ಲಿ ಬಿಲಗದ್ದೆಯಿಂದ ಹುಲುಗಾರಿಗೆ ಹೋಗುವ ರಸ್ತೆ. 
ಬ್ಲಾಕ್ - || ರಲ್ಲಿ ನಿಲುವಾಗಿಲು ಸರ್ವೆ ನಂ .44 ರಲ್ಲಿ ಹಾದುಹೋಗಿರುವ ಬಿಲಗದ್ದೆ ಶಾನುವಳ್ಳಿ ರಸ್ತೆ. 
ಬ್ಲಾಕ್ - III ರಲ್ಲಿ ಶೃಂಗೇರಿಯಿಂದ ಬಿಲಗದ್ದೆ ಮುಖಾಂತರ ಶಾನುವಳ್ಳಿ ಹಾಗೂ ನಿಲುವಾಗಿಲುಗೆ ಸರ್ವೆ ನಂ .138, 216 ಹಾಗೂ ನಿಲುವಾಗಿಲು 
ಸರ್ವೆ ನಂ . 203 ರಲ್ಲಿ ಹಾದು ಹೋಗುವ ರಸ್ತೆ . 
ಬ್ಲಾಕ್ - ರಲ್ಲಿ ಬಿಲಗದ್ದೆ, ಕುಪ್ಪಳಿ ಸಂಪರ್ಕಿಸುವ ರಸ್ತೆ . 
ಬ್ಲಾಕ್ - II ರಲ್ಲಿ ಬಿಲಗದ್ದೆ , ಮೇಲುಬೀಳಿ, ಮಳಲಿ, ಹೊಸಹಳ್ಳಿ ಸಂಪರ್ಕಿಸುವ ರಸ್ತೆ. 
ಇತರೆ ಸವಲತ್ತುಗಳು ಎಳೆ ನೆಡುತೋಪು ಹೊರತುಪಡಿಸಿ ಉಳಿದ ಪ್ರದೇಶದಲ್ಲಿ ಜಾನುವಾರು ಮೇಯಿಸುವಿಕೆ ಹಾಗೂ ರೈತರ ಅವಶ್ಯಕವಾದ ಒಣ 
ಎಲೆ , ಸೊಪ್ಪು, ಒಣ ಸೌದೆ ಸಂಗ್ರಹಣೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎ. ಪಿ. ರಾಮಕೃಷ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ, ಬೆಂಗಳೂರು. 


4) 
5) 
6) 


PR. 688 


೪೯೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೧೪ , ೨೦೧೩ 

ಭಾಗ - ೪ಎ 
ಜಲಸಂಪನ್ಮೂಲ ಸಚಿವಾಲಯ 
ಸಂಖ್ಯೆ : ಸನೀಇ 13 ಅಜಅ 2011 ಬೆಂಗಳೂರು, ದಿನಾಂಕ: 31 - 12 - 2012. 

ಅಧಿಸೂಚನೆ 
ರಾಜ್ಯದಲ್ಲಿ ಅಂತರ್ಜಲ ಅಭಿವೃದ್ಧಿ ಮತ್ತು ಅತಿಬಳಕೆ ನಿಯಂತ್ರಣ ಕುರಿತು ಜಾರಿಯಾಗಿರುವ ಕರ್ನಾಟಕ ಅಂತರ್ಜಲ ( ಅಭಿವೃದ್ಧಿ ಮತ್ತು 
ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ) ಅಧಿನಿಯಮ 2011ರ 3ನೇ ಪ್ರಕರಣ 1ನೇ ಉಪ ಪ್ರಕರಣದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ರಾಜ್ಯ ಸರ್ಕಾರವು ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸುವಂತೆ ದಿನಾಂಕ:16 .03.2012 ರಂದು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರವನ್ನು 
ರಚಿಸಲಾಗಿದೆ. ಸದರಿ ಅಧಿನಿಯಮವನ್ನು ಅನುಷ್ಟಾನಗೊಳಿಸಲು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಂಟು ಸದಸ್ಯರಿರುವ ಜಿಲ್ಲಾ ಮಟ್ಟದ 
ಸಮಿತಿಗಳನ್ನು ರಚಿಸಿ, ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ಇವರನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ಅಧಿಸೂಚನೆ ಸಂಖ್ಯೆ: ಸನೀಇ 13 ಅಜಅ 
2011 ಬೆಂಗಳೂರು ದಿನಾಂಕ: 13.06.2012ರಲ್ಲಿ ಹೊರಡಿಸಿರುವುದನ್ನು ಹಿಂಪಡೆದು ಆಯಾ ಜಿಲ್ಲೆಗೆ ಸಂಬಂಧಿಸಿದ ಅಂತರ್ಜಲ ಶಾಖೆಯ ಉಪ 
ನಿರ್ದೇಶಕರು / ಹಿರಿಯ ಭೂವಿಜ್ಞಾನಿಯನ್ನು ಸದಸ್ಯ ಕಾರ್ಯದರ್ಶಿಗಳನ್ನಾಗಿ ನೇಮಿಸಲು ಪರಿಷ್ಕತ ಸಮಿತಿಯನ್ನು ಈ ಕೆಳಗಿನಂತೆ ರಚಿಸಲಾಗಿದೆ. 
ಜಿಲ್ಲಾಧಿಕಾರಿಗಳು 

ಅಧ್ಯಕ್ಷರು 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್ 

ಉಪಾಧ್ಯಕ್ಷರು 
ಉಪನಿರ್ದೇಶಕರು /ಹಿರಿಯ ಭೂವಿಜ್ಞಾನಿ, 

ಸದಸ್ಯ ಕಾರ್ಯದರ್ಶಿ 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. 
ಜಿಲ್ಲಾ ಪೋಲಿಸ್ ಅಧೀಕ್ಷಕರು. 

ಸದಸ್ಯರು 
ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ಇಲಾಖೆ 

ಸದಸ್ಯರು 
ಕಾರ್ಯಪಾಲಕ ಇಂಜಿನಿಯರ್, 

ಸದಸ್ಯರು 
ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರಿಂಗ್ , 

ಸದಸ್ಯರು 
ಕರ್ನಾಟಕ ವಿದ್ಯುತ್ ಪ್ರಸರಣ ಕಂಪನಿ ನಿಯಮಿತ 
ಪರಿಸರ ಅಧಿಕಾರಿಗಳು, 

ಸದಸ್ಯರು 
ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR.40 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ಜಲಸಂಪನ್ಮೂಲ ಸಚಿವಾಲಯ 
ಸಂಖ್ಯೆ : ಸನೀಇ 13 ಅಜಅ 2011 ಬೆಂಗಳೂರು, ದಿನಾಂಕ: 31 - 12 - 2012 . 

ಅಧಿಸೂಚನೆ 
ರಾಜ್ಯದಲ್ಲಿ ಅಂತರ್ಜಲ ಅಭಿವೃದ್ಧಿ ಮತ್ತು ಅತಿಬಳಕೆ ನಿಯಂತ್ರಣ ಕುರಿತು ಜಾರಿಯಾಗಿರುವ ಕರ್ನಾಟಕ ಅಂತರ್ಜಲ ( ಅಭಿವೃದ್ಧಿ ಮತ್ತು 
ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ) ಅಧಿನಿಯಮ 2011 ಮತ್ತು ನಿಯಮಾವಳಿ 2012ನ್ನು ಅನುಷ್ಠಾನಗೊಳಿಸಲು ಎಂಟು ಸದಸ್ಯರಿರುವ ಜಿಲ್ಲಾ 
ಮಟ್ಟದ ಸಮಿತಿಗಳನ್ನು ರಚಿಸಿ, ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಅಧ್ಯಕ್ಷರನ್ನಾಗಿ ಮತ್ತು ಉಪ ನಿರ್ದೇಶಕರು / ಹಿರಿಯ ಭೂವಿಜ್ಞಾನಿ, ಅಂತರ್ಜಲ 
ಶಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
ಪ್ರಧಾನ ಇಂಜಿನಿಯರ್‌, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು ಇವರ ಅಧ್ಯಕ್ಷತೆ ಹಾಗೂ ಉಪ ಮುಖ್ಯ 
ಇಂಜಿನಿಯರ್, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರು ಸದಸ್ಯ ಕಾರ್ಯದರ್ಶಿಯಾಗಿರುವ ಒಟ್ಟು 16 ಜನ ಸದಸ್ಯರಿರುವ 
ಸಮಿತಿಯನ್ನು ರಚಿಸಲಾಗಿದೆ. 

ಕರ್ನಾಟಕ ಅಂತರ್ಜಲ ( ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ) ಅಧಿನಿಯಮ 2011ರ ಪ್ರಕರಣ 23ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಬಳಸಿ, ಕರ್ನಾಟಕ ಅಂತರ್ಜಲ ಪ್ರಾಧಿಕಾರವು ಅಧಿನಿಯಮ ಮತ್ತು ನಿಯಮಾವಳಿಗಳನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಸದಸ್ಯ ಕಾರ್ಯದರ್ಶಿಯವರಿಗೆ ಈ ಕೆಳಕಂಡಂತೆ ಕರ್ತವ್ಯ ಹಾಗೂ ಅಧಿಕಾರ ಪ್ರತ್ಯಾಯೋಜಿಸಿದೆ. 
1. ಜಿಲ್ಲಾ ಮಟ್ಟದ ಸಮಿತಿಯ ಸಭೆಯನ್ನು ತಿಂಗಳಿಗೊಮ್ಮೆ ನಿಯಮಾವಳಿಯನ್ವಯ ನಡೆಸುವುದು ಹಾಗೂ ಸಭಾ ನಡವಳಿಯನ್ನು ಪ್ರಾಧಿಕಾರಕ್ಕೆ 

ಸಲ್ಲಿಸುವುದು. 
2. ಅಂತರ್ಜಲ ಅಧಿನಿಯಮದ ಪ್ರಕರಣ 11ರಡಿ ಅಧಿಸೂಚಿತ ಪ್ರದೇಶದಲ್ಲಿ ಹೊಸದಾಗಿ ಬಾವಿ/ಕೊಳವೆ ಬಾವಿ ನಿರ್ಮಿಸುವುದಕ್ಕೆ ಅನುಮತಿ 

ನೀಡಿಕೆಗಾಗಿ ನಿಯಮ 6ರ ಪ್ರಕಾರ ಉದ್ದೇಶಾನುಸಾರವಾಗಿ ನಿಗದಿಪಡಿಸಿದ ಶುಲ್ಕವನ್ನು ಅಧ್ಯಕ್ಷರು, ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ, 
ಬೆಂಗಳೂರು ಇವರ ಹೆಸರಿನಲ್ಲಿ ಡಿ. ಡಿ.ಮೂಲಕ ಪಾವತಿಸಿಕೊಂಡು ನಿಗದಿತ ಅರ್ಜಿಯನ್ನು ಸದಸ್ಯ ಕಾರ್ಯದರ್ಶಿಗಳು ಸ್ವೀಕರಿಸುವುದು ಹಾಗೂ 

ಅಂಶಗಳು ಹಾಗೂ ಯಾವುದೇ ಅವಶ್ಯಕ ಮಾಹಿತಿ ದಾಖಲಿಸಿ ತಾಂತ್ರಿಕ ವರದಿಯೊಂದಿಗೆ ಜಿಲ್ಲಾ ಮಟ್ಟದ ಸಮಿತಿಯ 
ಅನುಮೋದನೆ ಪಡೆದು, ಬಾವಿ/ಕೊಳವೆ ಬಾವಿ ನಿರ್ಮಿಸುವ ಕುರಿತ ಅನುಮತಿ/ ನಿರಾಕರಣೆ ಪ್ರಮಾಣ ಪತ್ರವನ್ನು , ಸದಸ್ಯ ಕಾರ್ಯದರ್ಶಿಗಳು 
ನೀಡುವುದು . 


ಭಾಗ - ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 


೪೯೩ 


3. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂತರ್ಜಲ ಅಧಿನಿಯಮದ ಪ್ರಕರಣ 11ರಡಿ ಅಧಿಸೂಚಿತ ಪ್ರದೇಶದಲ್ಲಿ ಹೊಸದಾಗಿ 

ಬಾವಿ/ಕೊಳವೆ ಬಾವಿ ನಿರ್ಮಿಸುವುದಕ್ಕೆ ಅನುಮತಿ ನೀಡಿಕೆಗಾಗಿ ನಿಯಮ 6ರ ಪ್ರಕಾರ ಉದ್ದೇಶಾನುಸಾರವಾಗಿ ನಿಗದಿಪಡಿಸಿದ ಶುಲ್ಕವನ್ನು 
ಅಧ್ಯಕ್ಷರು, ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ , ಬೆಂಗಳೂರು ಇವರ ಹೆಸರಿನಲ್ಲಿ ಡಿ. ಡಿ .ಮೂಲಕ ಪಾವತಿಸಿಕೊಂಡು ನಿಗದಿತ ಅರ್ಜಿಯನ್ನು ಸದಸ್ಯ 
ಕಾರ್ಯದರ್ಶಿಗಳು ಸ್ವೀಕರಿಸುವುದು. ಉಪ ನಿರ್ದೇಶಕರು / ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಂದ ಪ್ರಕರಣ 
11ರಲ್ಲಿಯ ಅಂಶಗಳು ಹಾಗೂ ಯಾವುದೇ ಅವಶ್ಯಕ ಮಾಹಿತಿ ದಾಖಲಿಸಿ ನೀಡಲ್ಪಡುವ ತಾಂತ್ರಿಕ ವರದಿಯೊಂದಿಗೆ ಪ್ರಧಾನ ಇಂಜಿನಿಯರ್, 
ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು ಇವರ ಅಧ್ಯಕ್ಷತೆಯ 16 ಸದಸ್ಯರುಳ್ಳ ಸಮಿತಿಯಿಂದ 
ಅನುಮೋದನೆ ಪಡೆದು ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಉಪ ಮುಖ್ಯ ಇಂಜಿನಿಯರ್, ಬೆಂಗಳೂರು ನೀರು ಸರಬರಾಜು ಮತ್ತು 

ಒಳಚರಂಡಿ ಮಂಡಳಿ, ಬೆಂಗಳೂರು, ಬಾವಿ/ಕೊಳವೆ ಬಾವಿ ನಿರ್ಮಿಸುವ ಕುರಿತ ಅನುಮತಿ/ ನಿರಾಕರಣೆ ಪ್ರಮಾಣ ಪತ್ರ ನೀಡುವುದು. 
4. ಅಧಿನಿಯಮದ ಪ್ರಕರಣ 12ರಡಿ ಅಧಿಸೂಚಿತ ಪ್ರದೇಶದಲ್ಲಿ ಪ್ರಸ್ತುತ ಅಂತರ್ಜಲ ಬಳಕೆದಾರನ ನೋಂದಣಿಯನ್ನು ನಿಯಮ 7ರ ಪ್ರಕಾರ 

ನಿಗದಿತ ಅರ್ಜಿ ಮತ್ತು ಅಧ್ಯಕ್ಷರು, ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ, ಬೆಂಗಳೂರು ಇವರ ಹೆಸರಿನಲ್ಲಿ ಡಿ. ಡಿ. ಮೂಲಕ ನಿಗಧಿತ ಶುಲ್ಕವನ್ನು 
ಪಾವತಿಸಿಕೊಂಡು ಅವಶ್ಯಕ ವಿವರಗಳನ್ನು ಪ್ರಕರಣ 12ರಲ್ಲಿಯ ಅಂಶಗಳೊಂದಿಗೆ ಇನ್ನಾವುದೇ ಅವಶ್ಯಕ ಮಹತ್ವದ ಮಾಹಿತಿಯನ್ನು ಸ್ಥಳ 
ಪರಿಶೀಲಿಸಿ ಪಡೆದು ನಿಯಮಿಸಲಾದಂತಹ ಷರತ್ತಿಗೊಳಪಟ್ಟು, ನೋಂದಣಿ ಪ್ರಮಾಣ ಪತ್ರ / ನಿರಾಕರಣೆ ಆದೇಶವನ್ನು ನೀಡಲು ಆಯಾ ಜಿಲ್ಲಾ 
ಸಮಿತಿಗಳ ಸದಸ್ಯ ಕಾರ್ಯದರ್ಶಿಗಳು ಇವರನ್ನು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದ ನಿಯೋಜಿತ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಇದೇ 
ರೀತಿಯಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿಯಮ 7ರ ಅನುಷ್ಠಾನಕ್ಕಾಗಿ 9 ವಿಭಾಗದ ಕಾರ್ಯನಿರ್ವಾಹಕ 
ಅಭಿಯಂತರರು, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ , ಬೆಂಗಳೂರು ಇವರನ್ನು ನಿಯೋಜಿತ ಅಧಿಕಾರಿಗಳಾಗಿ 
ನೇಮಿಸಲಾಗಿದೆ. ಅಂತರ್ಜಲ ಬಳಕೆದಾರರ ನೋಂದಣಿ ವಿವರವನ್ನು ಪ್ರತಿ ತಿಂಗಳು ಸಂಬಂಧಿಸಿದ ಆಯಾ ಸಮಿತಿಗಳ ಗಮನಕ್ಕೆ ಹಾಗೂ 

ಕರ್ನಾಟಕ ಅಂತರ್ಜಲ ಪ್ರಾಧಿಕಾರಕ್ಕೆ ಸಲ್ಲಿಸುವುದು . 
5 . ಅಧಿನಿಯಮದ ಪ್ರಕರಣ 17ರ ನಿಯಮ 9ರಲ್ಲಿ ತಿಳಿಸಿರುವಂತೆ ಬಾವಿ/ಕೊಳವೆ ಬಾವಿಯಿಂದ ಮಣ್ಣು, ಬಂಡೆ ಅಥವಾ ನೀರಿನ ಮಾದರಿಗಳ 

ಸಂಗ್ರಹಣೆ ಮತ್ತು ಸಂರಕ್ಷಣೆ ಬಗ್ಗೆ ಹಾಗೂ ನಿಯಮ 10ರಲ್ಲಿ ತಿಳಿಸಿರುವಂತೆ ಕೈಗಾರಿಕೆ / ವಾಣಿಜ್ಯ / ಇತರೆ ಅಂತರ್ಜಲ ಬಳಕೆದಾರರ ಮಾಸಿಕ 
ಅಂತರ್ಜಲ ಬಳಕೆ ಪ್ರಮಾಣವನ್ನು ಸಂಗ್ರಹಿಸುವ ಕಾರ್ಯವನ್ನು ಉಪ ನಿರ್ದೇಶಕರು / ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ 

ಇಲಾಖೆಯವರು ಕೈಗೊಳ್ಳುವುದು. 
6 . ಅಂತರ್ಜಲ ಅಧಿನಿಯಮ ಪ್ರಕರಣ 22ರಲ್ಲಿ ತಿಳಿಸಿರುವಂತೆ ಉಪ ನಿರ್ದೇಶಕರು / ಹಿರಿಯ ಭೂವಿಜ್ಞಾನಿಗಳು ಮಳೆ ನೀರಿನ ಕೊಯ್ದು ಮತ್ತು 

ಅಂತರ್ಜಲ ಕೃತಕ ಮರುಪೂರಣದ ಬಗ್ಗೆ ಸರ್ಕಾರದ ಏಜೆನ್ಸಿಗಳು , ಸರ್ಕಾರೇತರ ಸಂಘಗಳು, ಸ್ವಯಂ ಸೇವಾ ಸಂಸ್ಥೆಗಳು, ವಿದ್ಯಾ ಸಂಸ್ಥೆಗಳು, 
ಕೈಗಾರಿಕೆಗಳು, ಕಾರ್ಯಕರ್ತ ವ್ಯಕ್ತಿಗಳ ಮೂಲಕ ಸಮೂಹ ಅರಿವನ್ನು ಮತ್ತು ತರಬೇತಿ ಕಾರ್ಯಕ್ರಮವನ್ನು ಉತ್ತೇಜಿಸಲು ಕ್ರಮವನ್ನು 

ತೆಗೆದುಕೊಳ್ಳತಕ್ಕದ್ದು ಹಾಗೂ ಜಿಲ್ಲಾ ಮಟ್ಟದ ಮುಂಬರುವ ಸಭೆಗಳಲ್ಲಿ ವಿವರವನ್ನು ಮಂಡಿಸುವುದು. 
7. ಸ್ವೀಕೃತಿಯಾದ ಅರ್ಜಿಗಳ ವ್ಯಾಜ್ಯಗಳ ಬಗ್ಗೆ ವಿಚಾರಣೆ ಹಾಗೂ ಸೂಕ್ತ ನಿರ್ಣಯದ ಆದೇಶ ಜಾರಿಗೆ ಸಮಿತಿಗಳಿಗೆ ಅಧಿಕಾರಿವನ್ನು 

ಪ್ರತ್ಯಾಯೋಜಿಸಿದೆ. 
8. ಅಂತರ್ಜಲ ಮರು ಪೂರೈಕೆ ರಚನೆಗಳ ನಿರ್ಮಾಣಕೈಗೊಳ್ಳುವ ಮುನ್ನ ಆಯಾ ಜಿಲ್ಲಾ ಸಮಿತಿಯ ತಾತ್ವಿಕ ಅನುಮೋದನೆ 

ಕಡ್ಡಾಯಗೊಳಿಸಲಾಗಿದೆ. 
೨. ಇತರೆ ವಿಷಯಗಳ ಬಗ್ಗೆ ಕಾರ್ಯನಿರ್ವಹಣೆಯನ್ನು ಜಿಲ್ಲಾ ಸಮಿತಿಯ ಅಧ್ಯಕ್ಷರ ಸೂಚನೆಯ ಮೇರೆಗೆ ನಿಯಮಾವಳಿಯ ಪರಿಮಿತಿಯೊಳಗೆ 
ಎಲ್ಲಾ ಸದಸ್ಯರು ಕಾರ್ಯನಿರ್ವಹಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR .41 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ , 
ಸಂ : ಗ್ರಾಅಪ.13.ಆರ್‌ಬಿಎಲ್. 2012 ಬೆಂಗಳೂರು, ದಿನಾಂಕ :17 - 10 - 2012. 

ಅಧಿಸೂಚನೆ 
ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ರ ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (2 ) ರ 
ಮತ್ತು ( 3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು ಕೊಂಡು 
ಕರ್ನಾಟಕ ರಾಜ್ಯ ಸರ್ಕಾರವು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 

ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಬೆಂಗಳೂರು ನಗರ ಜಿಲ್ಲೆ 
1 | ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ 

ಅಧ್ಯಕ್ಷರು 
ಶ್ರೀಮತಿ ಭಾಗ್ಯಮ್ಮ , ಗ್ರಾಮ ಪಂಚಾಯತಿ ಸದಸ್ಯರು, ನೆರಳೂರು ಗ್ರಾಮ , ಅತ್ತಿಬೆಲೆ ಹೋಬಳಿ , ಆನೇಕಲ್ ತಾಲ್ಲೂಕು ಸದಸ್ಯರು 
3 | ಶ್ರೀ ವಿ. ಶ್ರೀನಿವಾಸ, ನಂ.79, 5ನೇ ಕ್ರಾಸ್, ಕನ್ನಿಕಾನಗರ, ಯಾರಂಡಹಳ್ಳಿ, ಆನೇಕಲ್ ತಾಲ್ಲೂಕು 

ಸದಸ್ಯರು 
ಶ್ರೀ ಎಸ್ ಸುರೇಶ್ ನಂ 54 , 1ನೇ ಮುಖ್ಯ ರಸ್ತೆ, ಕಂಠೀರವ ನಗರ , ಬೆಂಗಳೂರು 560096 

ಸದಸ್ಯರು 


೪೯೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೧೪, ೨೦೧೩ 

ಭಾಗ - ೪ 
ಶ್ರೀಮತಿ ಬೆನ್‌ಜೀರ್ ಬೇಗಂ, ರಜಾ ಎಜುಕೇಷನ್ ಸಂಸ್ಥೆ , ಸೋಷಿಯಲ್ ವೇಲ್‌ಫೇರ್‌ ಸಂಸ್ಥೆ, ಬಿಸ್ಮಿಲ್ಲನಗರ, ಸದಸ್ಯರು 
ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 
ಶ್ರೀ ಲಕ್ಷ್ಮೀಪತಿ, ನಿರ್ದೇಶಕರು, ( ಅಪ) ಎ .ಪಿಎಸ್‌ಎ ವಿಮಾನಪುರ , ಅನ್ನಸಂದ್ರಪಾಳ್ಯ , ಬೆಂಗಳೂರು-17 

ಸದಸ್ಯರು 
ಮುಖ್ಯ ಕಾರ್ಯ ನಿರ್ವಾಹಣಾ ಅಧಿಕಾರಿಗಳು, ನಗರ ಜಿಲ್ಲಾ ಪಂಚಾಯತಿ, ಬೆಂಗಳೂರು ಜಿಲ್ಲೆ. 

ಸದಸ್ಯರು 
ಶ್ರೀಮತಿ ವಿ .ಜ್ಯೋತಿ, ಗ್ರಾಮ ಪಂಚಾಯತಿ ಸದಸ್ಯರು, ಮತ್ತು ಮಹಿಳಾ ಮೋರ್ಚಾ ಅಧ್ಯಕ್ಷರು ಮರಸೂರು ಅಂಚೆ, ಸದಸ್ಯರು 

ಆನೇಕಲ್ ತಾಲ್ಲೂಕು 
| ಶ್ರೀ ವೆಂಕಟೇಶ್, ನಿರ್ದೇಶಕರು, ಪರಸ್ಪರ ಸಂಸ್ಥೆ , ಯಶವಂತಪುರ, ಬೆಂಗಳೂರು- 22 

ಸದಸ್ಯರು 
10 | ಶ್ರೀ ರಮೇಶ್ ರಾವ್ , ಲೀಡ್ ಬ್ಯಾಂಕ್ ಮ್ಯಾನೇಜರ್, ಕೆನರಾ ಬ್ಯಾಂಕ್ , ಮೆಟ್ರೋ ನಂ.86, ಸೈನ್‌‌ ಟವ‌ , 2ನೇ ಮಹಡಿ, | ಸದಸ್ಯರು 

ಎಂ . ಜಿ. ರಸ್ತೆ , ಬೆಂಗಳೂರು- 01 
11 ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಮಿಲ್ಲರ್‌ ರಸ್ತೆ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಜಿಲ್ಲೆ 

ಸದಸ್ಯರು 
12 | ಶ್ರೀ ಜಯದೇವಪ್ಪ , ಉಪ ನಿರ್ದೇಶಕರು, ಕಾರ್ಮಿಕ ಇಲಾಖೆ, ಕಾರ್ಮಿಕರ ಭವನ , ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29. ಸದಸ್ಯರು 
13 | ಶ್ರೀ ಲಕ್ಷ್ಮೀಪತಿರೆಡ್ಡಿ, ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ಓಕಳಿಪುರಂ, ಬೆಂಗಳೂರು- 21 

ಸದಸ್ಯರು 
ಶ್ರೀ ವೀರಭದ್ರಯ್ಯ , ಹಿರಿಯ ಭೂ ವಿಜ್ಞಾನಿಗಳು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿ. ವಿ ಟವರ್‌, 13ನೇ ಮಹಡಿ ಸದಸ್ಯರು 
ಬೆಂಗಳೂರು 01 


15 


ಅಪರಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ. 


ಸಂಚಾಲಕರು 


ಅಧ್ಯಕ್ಷರು 
ಸದಸ್ಯರು 


ಸದಸ್ಯರು 
ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಉಪ ವಿಭಾಗಮಟ್ಟದ ಜಾಗೃತ ಸಮಿತಿ – ಬೆಂಗಳೂರುಉತ್ತರ ಉಪವಿಭಾಗ 
ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಬೆಂಗಳೂರು ಉಪವಿಭಾಗ 
ಶ್ರೀಮತಿ ಕಮಲಮ್ಮ ಕೋಂ ಗೋಪಣ್ಣ, ಸೋಲದೇವನಹಳ್ಳಿ , ಹೆಸರಘಟ್ಟ ಹೋಬಳಿ, ಬೆಂಗಳೂರು ಉತ್ತರ ( ಅಪರ) 
ತಾಲ್ಲೂಕು. 
ಶ್ರೀ ರವಿಚಂದ್ರ ಬಿನ್ ಮಲ್ಲಯ್ಯ , ಮಾಕಳಿ , ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು. 
ಶ್ರೀ ನಾರಾಯಣಸ್ವಾಮಿ ಬಿನ್ ದಾಸಪ್ಪ , ಸುರದೇನಪುರ, ಅರದೇಶಹಳ್ಳಿ ಅಂಚೆ, ಹೆಸರಘಟ್ಟ ಹೋಬಳಿ, ಬೆಂಗಳೂರು ಉತ್ತರ 
( ಅಪರ) ತಾಲ್ಲೂಕು. 
ಶ್ರೀಮತಿ ಭಾಗ್ಯಲಕ್ಷ್ಮಿ ಕೋಂ ಮರಿಯಪ್ಪ, ಮಾದನಾಯಕನಹಳ್ಳಿ, ದಾಸನಪುರ ಹೋಬಳಿ , ಬೆಂಗಳೂರು ಉತ್ತರ ತಾಲ್ಲೂಕು. 
ಶ್ರೀ ಮುನಿಆಂಜನಪ್ಪ ಬಿನ್ ಲೇಟ್ ದ್ಯಾವಣ್ಣ ಹನಿಯೂರು, ದೊಡ್ಡ ತುಮಕೂರು ಅಂಚೆ, ಹೆಸರಘಟ್ಟ ಹೋಬಳಿ, 
ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು 
ಕಾರ್ಯನಿರ್ವಾಹಕ ಅಧಿಕಾರಿಗಳು , ಯಲಹಂಕ ತಾಲ್ಲೂಕ್ ಪಂಚಾಯಿತಿ, ಬೆಂಗಳೂರು ಉತ್ತರ ತಾಲ್ಲೂಕು. 
ಶ್ರೀಮತಿ ಭವಾನಿ ಕೋಂ ಆರ್.ಶ್ರೀನಿವಾಸ್, ರೈತರ ಸೇವಾ ಸಹಕಾರ ಬ್ಯಾಂಕ್ , ರಾಜಾನುಕುಂಟೆ ( ಅಂಚೆ) ಹೆಸರುಗಟ್ಟ 
ಹೋಬಳಿ ಬೆಂಗಳೂರು ಉತ್ತರ ( ಅ) ತಾಲ್ಲೂಕು, ಬೆಂಗಳೂರು- 24 
ಶ್ರೀ ಜಿ.ಮೂರ್ತಿ ಬಿನ್ ಗಂಗಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ನಂ .46/4 1ನೇ ಕ್ರಾಸ್ , 1ನೇ ಮಹಡಿ 19ನೇ ಕಿ. ಮೀ , 

ಮಾದನಾಯಕನ ಹಳ್ಳಿ ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು- 23 
10 / ಮುಖ್ಯ ವ್ಯವಸ್ಥಾಪಕರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ವಿಶ್ವೇಶ್ವರಯ್ಯ ಕಟ್ಟಡ, ಅಂಬೇಡ್ಕರ್ ಬೀದಿ, ಬೆಂಗಳೂರು- 01. 

| ಆರಕ್ಷಕ ಉಪ ಅಧೀಕ್ಷಕರು, ನೆಲಮಂಗಲ, ಅರಕ್ಷರ ಅಧೀಕ್ಷಕರ ಕಛೇರಿ, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
12 ಉಪವಿಭಾಗ ಮಟ್ಟದ ಕಾರ್ಮಿಕ ಅಧಿಕಾರಿ , ವಿಭಾಗ - 3, ಕಾರ್ಮಿಕ ಭವನ , ಡೈರಿ ಸರ್ಕಲ್, ಬನ್ನೇರುಘಟ್ಟ ರಸ್ತೆ, 

ಬೆಂಗಳೂರು- 29 . 
ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ರೇಷ್ಮೆ ಭವನ, ಓಕಳಿಪುರಂ, ಬೆಂಗಳೂರು. 

ಉಪನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಖನಿಜ ಭವನ, ಬೆಂಗಳೂರು. 
15 | ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 

ಉಪ ವಿಭಾಗಮಟ್ಟದ ಜಾಗೃತ ಸಮಿತಿ - ಬೆಂಗಳೂರು ದಕ್ಷಿಣ ಉಪ ವಿಭಾಗ 
ಉಪ ವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಬೆಂಗಳೂರು ದಕ್ಷಿಣ ಉಪವಿಭಾಗ 
ಶ್ರೀಮತಿ ಸುಜಾತ ನಾಗರಾಜು, ಸರ್ಜಾಪುರ ಗ್ರಾಮ ಸರ್ಜಾಪುರ ಹೋಬಳಿ, ಆನೇಕಲ್ ತಾಲ್ಲೂಕು. 


ಸದಸ್ಯರು 


ಸದಸ್ಯರು 
ಸದಸ್ಯರು 
ಸದಸ್ಯರು 


ಸದಸ್ಯರು 
ಸದಸ್ಯರು 
ಸಂಚಾಲಕರು 


ಅಧ್ಯಕ್ಷರು 
ಸದಸ್ಯರು 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೪, ೨೦೧೩ 


೪೯೫ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


3 | 

| ಶ್ರೀ ಎಂ .ಆರ್ ಎಲ್ಲಪ್ಪ, ಆನೇಕಲ್ ಟೌನ್ ಆನೇಕಲ್ ತಾಲ್ಲೂಕು. 
| 4 ಶ್ರೀ ವೆಂಕಟೇಶ್‌ ಲಿಂಗಾಪುರ , ಆನೇಕಲ್ ತಾಲ್ಲೂಕು. 

ಶ್ರೀಮತಿ ಲಲಿತಮ್ಮ ಚಂದಾಪುರಛತ್ರಖಾನೆ, ಆನೇಕಲ್ ತಾಲ್ಲೂಕು 
ಶ್ರೀ ಪಿಲ್ಲಾರೆಡ್ಡಿ, ಗೋಣಿಘಟ್ಟಪುರ ಆನೇಕಲ್ ತಾಲ್ಲೂಕು 
ಕಾರ್ಯನಿರ್ವಾಹಕ ಅಧಿಕಾರಿಗಳು , ಆನೇಕಲ್ ತಾಲ್ಲೂಕು ಪಂಚಾಯಿತಿ 
| ಶ್ರೀಮತಿ ಕೆಂಪಮ್ಮ , ಕೋ ನಾರಾಯಣಸ್ವಾಮಿ , ಶ್ರೀ ಗಂಗೋತ್ರಿ ಮಹಿಳಾ ಸಂಘ, ಸಮಂದೂರು, ಗಾಂಧಿನಗರ ಆನೇಕಲ್ 
ತಾಲ್ಲೂಕು 
ಶ್ರೀ ಶ್ರೀನಿವಾಸ ರೆಡ್ಡಿ ಕರ್ನಾಟಕ ರೈತ ಕಿಸಾನ್ ಮೋರ್ಚಾ, ಮರಸೂರು, ಆನೇಕಲ್ ತಾಲ್ಲೂಕು 
ವ್ಯವಸ್ಥಾಪಕರು , ಕೆನರಾ ಬ್ಯಾಂಕ್ ಆನೇಕಲ್ ಟೌನ್ 

ಡಿ. ವೈ .ಎಸ್. ಪಿ ಬೆಂಗಳೂರು ಗ್ರಾಮಾಂತರ ಎಸ್. ಪಿ ಕಛೇರಿ, ಬೆಂಗಳೂರು 
12 | ಕಾರ್ಮಿಕ ಅಧಿಕಾರಿ , ಉಪ ವಿಭಾಗ - 6 ಕಾರ್ಮಿಕ ಭವನ , ಡೈರಿ ಸರ್ಕಲ್, ಐ. ಟಿ. ಐ ಆವರಣ, ಬೆಂಗಳೂರು - 29 
13 | ಉಪ ನಿರ್ದೇಶಕರು , ರೇಷ್ಮೆ ಇಲಾಖೆ, ಅತ್ತಿಬೆಲೆ ಹೋಬಳಿ , ಆನೇಕಲ್ ತಾಲ್ಲೂಕು 

| ಹಿರಿಯ ಭೂವಿಜ್ಞಾನಿ, ಬೆಂಗಳೂರು ನಗರ ಜಿಲ್ಲೆ. 13ನೇ ಮಹಡಿ ವಿಶ್ವೇಶ್ವರಯ್ಯ ಗೋಪುರ , ಬೆಂಗಳೂರು- 01 
| 15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ , ಆನೇಕಲ್ ತಾಲ್ಲೂಕು 


10 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸಂಚಾಲಕರು 


14 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

- ಎಂ .ದೀಪ 

ನಿರ್ದೇಶಕರು, ಸ್ವ. ಉ . ಕಾ 
PR. 33 

ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿಗಳು 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ , 
ಸಂಖ್ಯೆ :ಅಪಜೀ 28 ಎಫ್ ಎಎಫ್ 2006, ಬೆಂಗಳೂರು, ದಿನಾಂಕ: 01.12.2011 

ಅಧಿಸೂಚನೆ 
ಶಿವಮೊಗ್ಗ ಜಿಲ್ಲೆ ಸೊರಬ ತಾಲ್ಲೂಕು, ಕುಪ್ಪಗದ್ದೆ ಹೋಬಳಿ, ಮತ್ತಿಘಟ್ಟ ಗ್ರಾಮದ ಸರ್ವೆ ನಂ . 6 ರಲ್ಲಿ ಒಟ್ಟು 26ಎ - 23ಗುಂ ಪ್ರದೇಶವನ್ನು 
ಮೀಸಲು ಅರಣ್ಯವೆಂದು ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಕಲಂ- 4 ರಡಿ ಅಧಿಸೂಚನೆ ಸಂಖ್ಯೆ: ಅಪಜೀ 28 ಎಫ್‌ಎಎಫ್ 2006 ರಲ್ಲಿ ದಿ : 
19. 01.2007 ರಂದು ಘೋಷಿಸಲಾಗಿತ್ತು. ಈ ಅಧಿಸೂಚನೆಯ ಕರ್ನಾಟಕ ರಾಜ್ಯ ಪತ್ರ ದಿ: 15. 03.2007 ರ ಭಾಗ - 4ಎ ರ ಮಟ 295 ರಿಂದ 296 
ರವರೆಗೆ ಪ್ರಕಟಣೆಗೊಂಡಿರುತ್ತದೆ. 

ಈ ರಾಜ್ಯ ಪತ್ರದ ಅಧಿಸೂಚನೆಯಲ್ಲಿ ಈ ಕೆಳಕಂಡಂತೆ ಮುದ್ರಣ ದೋಷವು ಕಂಡು ಬಂದಿರುತ್ತದೆ. ಆದ್ದರಿಂದ ಸದರಿ ಮುದ್ರಣ ದೋಷಗಳನ್ನು ಈ 
ಕೆಳಕಂಡಂತೆ ಸರಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. 

ರಾಜ್ಯ ಪತ್ರ ಪುಟ ಸಂಖ್ಯೆ : 295 ರಲ್ಲಿ ಕೆಳಕಂಡಂತೆ ತಿದ್ದುಪಡಿಯಾಗಬೇಕಾಗಿರುತ್ತದೆ. 
13 ನೇ ಸಾಲಿನಲ್ಲಿ 
1. ಬೆಟ್ಟದ ಕುರ್ಲಿ ಮೀಸಲು ಅರಣ್ಯ ಬದಲಿಗೆ, ಬೆಟ್ಟದ ಕುರ್ಲಿ ಮೀಸಲು ಅರಣ್ಯ ( ವಿಸ್ತರಣೆ) 
22 ನೇ ಸಾಲಿನಲ್ಲಿ 
2. ಮತ್ತಿಘಟ ಬದಲಿಗೆ ಮತ್ತಿಘಟ್ಟ 

ರಾಜ್ಯ ಪತ್ರ ಪುಟ ಸಂಖ್ಯೆ: 296 ರಲ್ಲಿ ಕೆಳಕಂಡಂತೆ ತಿದ್ದುಪಡಿಯಾಗಬೇಕಾಗಿರುತ್ತದೆ. 
14ನೇ ಸಾಲಿನಲ್ಲಿ 
1. ಚೈನೇಜ್ 1.00 ಬದಲಿಗೆ 4.00 
15ನೇ ಸಾಲಿನಲ್ಲಿ 
1. ಬೇರಿಂಗ್ ಡಿಗ್ರಿಗಳಲ್ಲಿ 118.00 ಬದಲಿಗೆ 148 .00 

27ನೇ ಸಾಲಿನಲ್ಲಿ 
1. ಸಂ . ನಂ ಬದಲಿಗೆ ಸ. ನಂ . 
29ನೇ ಸಾಲಿನಲ್ಲಿ 
1. ಕ್ಷಮಿಸಿ ಬದಲಿಗೆ ಕ್ರಮಿಸಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಎಸ್ . ಗುರುಸಿದ್ದಯ್ಯ 

ಸರ್ಕಾರದ ಉಪ ಕಾರ್ಯದರ್ಶಿ 
PR- 676 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, 


೪೯ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೪ , ೨೦೧೩ 

ಭಾಗ - ೪ಎ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಸಂಖ್ಯೆ : ಕಸಂವಾಪ್ರ 389 ಕೆಎಂಯು 2012ಬೆಂಗಳೂರು, ದಿನಾಂಕ : 01- 01 -2013 

- ಅಧಿಸೂಚನೆ 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕು ಹೊಡಲ ಗ್ರಾಮದಲ್ಲಿರುವ ಪುರಾತನ ಶ್ರೀ 
ರಾಮಲಿಂಗೇಶ್ವರ ದೇವಾಲಯವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸುವ ಬಗ್ಗೆ, ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು 
ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ , 1961ರ ಕಲಂ 4(1) ರ ( ಕರ್ನಾಟಕ ಆಕ್ಸ್ ಆಫ್ 1962 ) ಅಡಿಯಲ್ಲಿ ರಾಜ್ಯ ಸಂರಕ್ಷಿತ 

ರುಪಟ್ಟಿದೆ. ಈ ಉದ್ದೇಶದಿಂದ ಸದರಿ ದೇವಸ್ಥಾನವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು 60 ದಿನಗಳ 
ಅವಧಿಯೊಳಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. ಈ ಸಂಬಂಧ ಕುರಿತಾದ ಆಕ್ಷೇಪಣೆಗಳನ್ನು ಸರ್ಕಾರದ ಕಾರ್ಯದರ್ಶಿಗಳು , ಕನ್ನಡ, ಸಂಸ್ಕೃತಿ ಮತ್ತು 
ವಾರ್ತಾ ಇಲಾಖೆ ವಿಕಾಸ ಸೌಧ, ಬೆಂಗಳೂರು- 560 001 ಇವರಿಗೆ ಸಲ್ಲಿಸಬಹುದು. 

ಈ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು ಬಾಧಿತದಾರರಿಂದ ಮೇಲ್ಕಾಣಿಸಿದ 
ಅವಧಿಯೊಳಗೆ ರಾಜ್ಯ ಸರ್ಕಾರವು ಸ್ವೀಕರಿಸಿದಲ್ಲಿ ಸರ್ಕಾರವು ಅದನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುವುದು. ತಡವಾಗಿ ಸ್ವೀಕರಿಸಲಾಗುವ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ 

ಜಿ. ಬಿ .ಹೇಮಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ(ಆಡಳಿತ ಕನ್ನಡ) 
ಸ ರಿ ವಿ ಡಿ 


( ಅಧಿಸೂಚನೆ ಸಂಖ್ಯೆ ; ಕಸಂವಾಪ್ರ 389 ಕೆಎಂಯು 2012 ದಿನಾಂಕ: 01 - 01 - 2013 ) 

ಸಂರಕ್ಷಣೆಗೆ 

ಒಳಪಡ 
ಇರುವ ಸ್ಮಾರಕ/ಕಟ್ಟಡದ 

ಮೇರೆಗಳು 
ಬಹುದಾದ ವಿಸ್ತೀರ್ಣ 

ಒಡೆತನ 
ಹೆಸರು 

( ಚಕ್ಕುಬಂದಿ) 
ರೆವಿನ್ನೂ 
ನಿವೇಶನ 


ಜಿಲ್ಲೆ 


ತಾಲ್ಲೂಕು 


ಷರಾ 


ಗುಲ್ಬರ್ಗಾ 


ಆಳಂದ | ಹೊಡಲ | 
ತಾಲ್ಲೂಕು ಗ್ರಾಮ ರಾಮಲಿಂಗೇಶ್ವರ 

ದೇವಾಲಯ 


1 ಎಕರೆ 0 
ಗುಂಟೆ 


ವಿರೇಶರ 


| | 


ಪೂರ್ವಕ್ಕೆ : 
ಪಶ್ಚಿಮಕ್ಕೆ: 


ಒಟ್ಟು ವಿಸ್ತೀರ್ಣ 1 
ಎಕರೆ 0 ಗುಂಟೆ 
ಇದ್ದು, ಈ ಜಾಗದಲ್ಲಿ 
ಅಂದಾಜು 0 - 10 
ಗುಂಟೆ ಸ್ಥಳದಲ್ಲಿ 
ದೇವಾಲಯ 
ಇರುತ್ತದೆ. 


ಮುಜರಾಯಿ 
ಇಲಾಖೆಯ 
ವ್ಯಾಪ್ತಿಯಲ್ಲಿ 
ರುತ್ತದೆ. 


ಸದರಿ ದೇವಾಲಯವು 
ಪುರಾತನ ದೇವಾಲಯ 
ಇದ್ದದ್ದು ಹಳೆಗನ್ನಡ ಲಿಪಿ 
ಕಲ್ಲಿನ ಮೇಲೆ ಕೆತ್ತನೆ 
ಇರುತ್ತದೆ ಸದರಿ 
ದೇವಾಲಯದಲ್ಲಿ 12 
ಜ್ಯೋರ್ತಿಲಿಂಗಗಳು 
ಇರುತ್ತದೆ. 


ಉತ್ತರಕ್ಕೆ : 


ರಸ್ತೆ 


ದಕ್ಷಿಣಕ್ಕೆ : 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ 

ಜಿ. ಬಿ .ಹೇಮಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ( ಆಡಳಿತ ಕನ್ನಡ) 


PR - 67 


